ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಮೇ ೧೫ , ೨೦೧೪ ( ವೈಶಾಖ ೨೫ , ಶಕ ವರ್ಷ ೧೯೩೬) . 
Bangalore , Thursday , May 15 , 2014 ( Vaishakha 25 , Shaka Varsha 1936 ) 


ಸಂಚಿಕೆ ೨೦ 
Issue 20 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಆನಂದರಾವ್ ವೃತ್ತ, ಬೆಂಗಳೂರು 
ವಿಷಯ :- ಶ್ರೀಮತಿ ಜಯಮಣಿ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಹೆಂಗಸರ ಮತ್ತು ಮಕ್ಕಳ ಆಸ್ಪತ್ರೆ, ಕೆ. ಜಿ.ಎಫ್, ಕೋಲಾರ 

ಜಿಲ್ಲೆ, ಇವರು ಸುಳ್ಳು ಅಂಕಪಟ್ಟಿ ನೀಡಿ ಸರ್ಕಾರಿ ಉದ್ಯೋಗವನ್ನು ನೀಡಿರುವ ಆರೋಪದ ಬಗ್ಗೆ ಶಿಸ್ತುಕ್ರಮ - ಅಂತಿಮ 

ಆದೇಶ. 
ಉಲ್ಲೇಖ :- 1. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ತುಮಕೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ : ಜಿಆತು/ ಡಿಪಿಎನ್/31/ 

2004 - 05 ದಿನಾಂಕ:13 /09/ 2004, 
2. ರಿಜಿಸ್ಟ್ರಾರ್ ಕರ್ನಾಟಕ ರಾಜ್ಯ ಶುಶೂಷಾ ಪರಿಷತ್ತು ಇವರ ಪತ್ರ ಸಂಖ್ಯೆ:ಕರಾಶುಪಾ/ 312/90 , ದಿನಾಂಕ:15-07-2005. 
3. ನಿರ್ದೇಶನಾಲಯದ ಪತ್ರದ ಸಂಖ್ಯೆ ದೋಷಾರೋಪಣಾ ಪಟ್ಟಿ, ದಿನಾಂಕ:16 /05/2012 . 
4. ನಿರ್ದೇಶನಾಲಯದ ಪತ್ರದ ಸಂಖ್ಯೆ ದಿನಾಂಕ: 22 / 08 /2012 ( ಇಲಾಖಾ ವಿಚಾರಣಾಧಿಕಾರಿಗಳ ನೇಮಕ). 

5. ವಿಚಾರಣಾಧಿಕಾರಿಗಳ ವರದಿ ಪತ್ರ ಸಂಖ್ಯೆ: ಮುಜಾಅ/ ಜಾಕೋ / ಎನ್‌ಜಿ- 11 /12 - 13 , ದಿನಾಂಕ:24/01/2013 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ಮತ್ತು (2) ರಲ್ಲಿ ಶ್ರೀಮತಿ ಜಯಮಣಿ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಹೆಂಗಸರ ಮತ್ತು ಮಕ್ಕಳ ಆಸ್ಪತ್ರೆ, 
ಕೆ. ಜಿ.ಎಫ್. ಕೋಲಾರ ಜಿಲ್ಲೆ, ಆದ ಇವರು ಸುಳ್ಳು ಅಂಕಪಟ್ಟಿ ನೀಡಿ ಸರ್ಕಾರಿ ಉದ್ಯೋಗವನ್ನು ಪಡೆದಿರುವ 
ಬೆಂಗಳೂರು ನಗರ ಜಿಲ್ಲೆ, ಇಲ್ಲಿ ಪ್ರಕರಣ ದಾಖಲಾಗಿದ್ದು, ನ್ಯಾಯಾಲಯಕ್ಕೆ ಪ್ರಕರಣವನ್ನು ಹಾಜರುಪಡಿಸಲಾಗಿದೆ. ಎಸ್.ಎಸ್.ಎಲ್. ಸಿ ಪರೀಕ್ಷೆಯಲ್ಲಿ ಹೆಚ್ಚು 
ಅಂಕ ಪಡೆದಿರುವ ಅಂಕಪಟ್ಟಿಯನ್ನು ತಂದು ಕರ್ನಾಟಕ ರಾಜ್ಯ ಶುಶೂಷಕಾ ಪರಿಷತ್ತಿನಲ್ಲಿ ನೋಂದಾಯಿಸಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ತರಬೇತಿ 
ಪಡೆದ ಕಾರಣ ಸರ್ಕಾರಿ ಸೇವೆಗೆ ಸೇರಿ ಎಸ್.ಎನ್. ಆರ್. ಆಸ್ಪತ್ರೆ, ಕೋಲಾರ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ತಿಳಿಸಿರುತ್ತಾರೆಂದು ಈ ಬಗ್ಗೆ ಪ್ರಕರಣ 
ದಾಖಲಿಸಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡಿರುವ ಬಗ್ಗೆ ಮೇಲೆ ಓದಲಾದ (3) ರಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಜಾರಿ ಮಾಡಲಾಗಿರುತ್ತದೆ. ಮೇಲೆ 
ಓದಲಾದ ( 4) ರಲ್ಲಿ ಪ್ರಕರಣದ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವ ಸಲುವಾಗಿ ವಿಚಾರಣಾಧಿಕಾರಿಗಳನ್ನು ನೇಮಕಾತಿ ಮಾಡಲಾಗಿರುತ್ತದೆ. ಮೇಲೆ ಓದಲಾದ 
(5) ರಲ್ಲಿ ವಿಚಾರಣಾಧಿಕಾರಿಗಳು, ವಿಚಾರಣೆ ನಡೆಸಿ ತಮ್ಮ ವರದಿಯಲ್ಲಿ ಕರ್ನಾಟಕ ರಾಜ್ಯ ಶುಶೂಷಕಾ ಪರಿಷತ್ತಿನಲ್ಲಿ ನೌಕರರು ಹೆಸರು ನೋಂದಾವಣೆ 
ಮಾಡುವಾಗ ನೀಡಿದ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಎಸ್.ಎಸ್.ಎಲ್. ಸಿ ಅಂಕ ಪಟ್ಟಿಯ ಬಗ್ಗೆ ಅನುಮಾನ ಬಂದು ಶ್ರೀಮತಿ ಡಿ. ಚನ್ನಮ್ಮ 
ಪದವಿ ಪೂರ್ವ ಕಾಲೇಜು, ಮಾದಾಪುರ, ಕೊಡಗು ಜಿಲ್ಲೆ ಹಾಗೂ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಮಲ್ಲೇಶ್ವರಂ ಇವರು ನೀಡಿರುವ 
ದಾಖಲೆಗಳಿಂದ ಅಭ್ಯರ್ಥಿಯು ಏಪ್ರಿಲ್ 1982ರಲ್ಲಿ ನೋಂದಣಿ ಸಂಖ್ಯೆ : 126214 ಪಡೆದು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರುತ್ತಾರೆ ಎಂಬುದಾಗಿ ತಿಳಿಸಿ, 
ಮಂಡಳಿಯ ಫಲಿತಾಂಶ ಪಟ್ಟಿಯನ್ನು ದೃಢೀಕರಿಸಿ ಸಲ್ಲಿಸಿರುತ್ತಾರೆ. ಇದರಿಂದಾಗಿ ನೌಕರರ ಶಾಲಾ ದಾಖಲಾತಿ ಹಾಗೂ ನೋಂದಣಿ ಸಮಯದಲ್ಲಿ 
ಸಲ್ಲಿಸಲಾದ ಅಂಕಪಟ್ಟಿಗೆ ತಾಳೆ ಹೊಂದುವುದಿಲ್ಲವೆಂದು ಕಂಡು ಬಂದ ಕಾರಣ ನೌಕರರು ಸುಳ್ಳು ಅಂಕ ಪಟ್ಟಿ ಪಡೆದು ಸರ್ಕಾರಿ ಸೇವೆಗೆ ಸೇರಿರುವುದು 
ದಾಖಲೆಗಳಿಂದ ದೃಢಪಟ್ಟಿದ್ದು ನೌಕರರ ಮೇಲಿನ ಆರೋಪವು ಸಾಬೀತಾಗಿರುವುದಾಗಿ ತಿಳಿಸಿ ಇವರನ್ನು ಸೇವೆಯಿಂದ ತೆಗೆದುಹಾಕಬಹುದಾಗಿದೆ (Dismiss) 
ಎಂದು ಅಭಿಪ್ರಾಯ ನೀಡಿರುತ್ತಾರೆ. ಹಾಗೂ ಸದರಿ ನೌಕರರು ವಿಚಾರಣಾ ಸಮಯದಲ್ಲೇ ದಿನಾಂಕ:- 06 - 09 - 2010ರಲ್ಲಿ ಮೃತಪಟ್ಟಿರುತ್ತಾರೆ. ಆದ್ದರಿಂದ 
ಇವರ ಬಗ್ಗೆ ಯಾವುದೇ ಕ್ರಮದ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ ಅಭಿಪ್ರಾಯ ಪಟ್ಟಿರುತ್ತಾರೆ. ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ವಿಚಾರಣಾಧಿಕಾರಿಗಳ 
ವರದಿ ಹಾಗೂ ಶಾಲಾ ದಾಖಲಾತಿಗಳನ್ನು ಪರಿಶೀಲಿಸಿ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಡಿಪಿಎನ್ ( 7) ಸಿಆರ್ - 19 / 04 - 05, ದಿನಾಂಕ:26 - 3 - 2014 

( ೧೦೮೯ ) 


೧೦೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಗಳು 
1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್.ಎನ್. ಜಯರಾಮ್ , ಆಯುಕ್ತರು , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ನಿರ್ದೇಶನಾಲಯ ಬೆಂಗಳೂರು ಆದ ನಾನು ಶ್ರೀಮತಿ ಜಯಮಣಿ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಹೆಂಗಸರ ಮತ್ತು ಮಕ್ಕಳ ಆಸ್ಪತ್ರೆ, ಕೆ. ಜಿ.ಎಫ್ . 
ಕೋಲಾರ ಜಿಲ್ಲೆರವರು ಸುಳ್ಳು ಅಂಕಪಟ್ಟಿ ನೀಡಿ ಸರ್ಕಾರಿ ಉದ್ಯೋಗವನ್ನು ಪಡೆದಿರುವ ಆರೋಪ ಸಾಬೀತಾಗಿರುವುದರಿಂದ ಇವರ ಮೇಲಿನ ಆರೋಪವನ್ನು 
ಗಂಭೀರವಾಗಿ ಪರಿಗಣಿಸಿ ಹಾಲಿ ಇವರು ಮೃತ ಪಟ್ಟಿರುವುದರಿಂದ ಇವರಿಗೆ ಯಾವುದೇ ಆರ್ಥಿಕ ಸೌಲಭ್ಯಗಳು ಹಾಗೂ ಅವಲಂಬಿತರಿಗೆ ಯಾವುದೇ 
ಅನುಕಂಪದ ಆಧಾರದ ನೇಮಕಾತಿಗೆ ಅರ್ಹರಲ್ಲ ಎಂಬ ದಂಡನೆಯನ್ನು ವಿಧಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ. 

ಆಯುಕ್ತರು, 
PR-221 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 
SC - 05 

ಬೆಂಗಳೂರು 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 


ಪ್ರಕಟಣೆ 


ಸಂಖ್ಯೆ : ಇಇಇ/ ಬೆಂ . ಬೃ .ಕಾ .ಉ . ವಿ / ಎಇಇ - 1/ - / 13 -14/1305 - 7, ಬೆಂಗಳೂರು, ದಿನಾಂಕ : 15 - 07 - 2013 

ಕ. ವಿ. ಪ್ರ .ನಿ. ನಿ, ಯು 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ ಪ್ರಕರಣದ 67ರ ಅನ್ವಯ ಯೋಜನೆಗಳನ್ನು ರೂಪಿಸಿದೆ ಹಾಗೂ ಸದರಿ 
ನಿಯಮದ ಪ್ರಕರಣ 67( 2 ) ( c) ರ ಅನ್ವಯ ಈ ಮೂಲಕ ಯೋಜನೆಗಳನ್ನು ಸಾರ್ವಜನಿಕ ತಿಳುವಳಿಕೆಗಾಗಿ ಪ್ರಕಟಿಸುತ್ತಿದೆ. ಯೋಜನೆಯ ವಿವರಗಳು ಈ 
ರೀತಿ ಇವೆ. 

(1) ಯೋಜನೆಯ ಹೆಸರು :- ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹಾಲಿ ಇರುವ 66 ಕೆ.ವಿ . ಪೀಣ್ಯ- ಬ್ಯಾಡರಹಳ್ಳಿ 

ವಿದ್ಯುತ್ ಮಾರ್ಗವನ್ನು ಹೆಚ್ಚುವರಿ ವಿದ್ಯುತ್ ಹೊರೆಯನ್ನು ಭರಿಸಲು HTLS ತಂತಿ ಉಪಯೋಗಿಸಿ ಬಲಪಡಿಸುವ ಯೋಜನೆ. 
(2) ಯೋಜನೆಯ ಪ್ರಯೋಜನಗಳು :- ಹಾಲಿ ಇರುವ 66 ಕೆ.ವಿ. ಪೀಣ್ಯ- ತಿಪ್ಪಗೊಂಡನಹಳ್ಳಿ ವಿದ್ಯುತ್ ಮಾರ್ಗವು ಶೇಕಡ 90ರಷ್ಟು ವಿದ್ಯುತ್ 

ಹೊರೆಯನ್ನು ಭರಿಸಲಾಗಿದೆ. ಹಾಲಿ ಇರುವ ಕಂಬಗಳು ಹಳೆಯದಾಗಿದ್ದು ಹೆಚ್ಚುವರಿ ವಿದ್ಯುತ್ ಹೊರೆಯನ್ನು ಭರಿಸಲು ಸಾಧ್ಯವಿರುವುದಿಲ್ಲ. 
ಆದ ಕಾರಣ ಹಾಲಿ ಇರುವ ಹಳೆಯ ಕಂಬಗಳು ಮತ್ತು ವಿದ್ಯುತ್ ತಂತಿಯನ್ನು ಬದಲಾಯಿಸಲಾಗುತ್ತಿದೆ. ಈ ಜಾಗ ಕೈಗಾರಿಕೆ, ವಾಣಿಜ್ಯ , 
ವ್ಯವಸಾಯ ಹಾಗೂ ಗೃಹಬಳಕೆ ವಿದ್ಯುತ್ ಬಳಕೆದಾರರಿಗೆ ಕೇಂದ್ರ ಜಾಗವಾಗಿರುತ್ತದೆ. ಸಮರ್ಪಕ ವಿದ್ಯುತ್ ಪೂರೈಕೆ 3 

ರಹಿತ ವಿದ್ಯುತ್ ಸರಬರಾಜು ಮಾಡುವುದು ಮತ್ತು ಮುಂದಿನ ಹೆಚ್ಚುವರಿ ವಿದ್ಯುತ್ ಹೊರೆಯನ್ನು ಭರಿಸುವುದು. 
(3) 66 ಕೆ.ವಿ. ಮಾರ್ಗ ಹಾದುಹೋಗುವ ಹಳ್ಳಿಗಳು ಮತ್ತು ಪ್ರದೇಶಗಳು :- ಪೀಣ್ಯ, ಸಂಜಯ ಗಾಂಧಿ ನಗರ, ಮುನೇಶ್ವರ, ಚೌಡೇಶ್ವರಿನಗರ, 

ಲಕ್ಷ್ಮೀದೇವಿ ನಗರ, ಲಗ್ಗೆರೆ, ಶ್ರೀನಿವಾಸ ನಗರ , ಸುಂಕದಕಟ್ಟೆ, ಬ್ಯಾಡರಹಳ್ಳಿ ಮುಂತಾದ ಪ್ರದೇಶಗಳು. 
(4) ಅಂದಾಜು ವೆಚ್ಚ ಮಾರ್ಗ : 1318.28 ಲಕ್ಷಗಳು 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್ 
ಅಧಿನಿಯಮ ಭಾಗ ( ಏಏಏ) ರ (ಕೇಂದ್ರೀಯ ಕಾಯಿದೆ 1885ರ 13) ಅನ್ವಯ ಟೆಲಿಗ್ರಾಫ್ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು 
ಹೊಂದಿರುತ್ತದೆ. 
P .D . 30 

ಕಾರ್ಯನಿರ್ವಾಹಕ ಇಂಜಿನಿಯರ್ (ವಿದ್ಯುತ್) 
SC- 5 

ಬೆಂಗಳೂರು ಬೃಹತ್ ಕಾಮಗಾರಿ ಉತ್ತರ ವಿಭಾಗ, 

ಕವಿಪ್ರನಿನಿ, ಆನಂದರಾವ್ ವೃತ್ತ, ಬೆಂಗಳೂರು- 9 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರ ನಡವಳಿಗಳು 
ವಿಷಯ : ಶ್ರೀ ರಾಜಕುಮಾರ್ ಬಿನ್ ಗುಂಡಪ್ಪ, ದೈನೆ, ಕಿರಿಯ ಪ್ರಯೋಗ ಶಾಲಾ ತಂತ್ರಜ್ಞರು, ಪ್ರಾಥಮಿಕ ಆರೋಗ್ಯ ಕೇಂದ್ರ 

ತವರಮಳ್ಳಹಳ್ಳಿ , ಸವಣೂರು ತಾ || ಹಾವೇರಿ ಜಿಲ್ಲೆ ಇವರ ಅನಧಿಕೃತ ಗೈರುಹಾಜರಿ ಆರೋಪಕ್ಕೆ ಶಿಸ್ತುಕ್ರಮ - ಅಂತಿಮ 

ಆದೇಶ. 
ಓದಲಾಗಿದೆ : 1. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾವೇರಿ, ಇವರ ಪತ್ರ ಸಂಖ್ಯೆ : 

ಜಿಆಕುಕಹಾ/ ಸಿಬ್ಬಂದಿ( 2) 983 / 3 -14, ದಿನಾಂಕ : 19 - 08 - 2013. 
2. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾವೇರಿ, ಇವರ ಪತ್ರ ಸಂಖ್ಯೆ : 

ಜಿಆಕುಕಹಾ/ ಸಿಬ್ಬಂದಿ( 2) 1301 / 3 -14, ದಿನಾಂಖ : 03 -10 -2013 . 
3. ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ತವರಮಳ್ಳಹಳ್ಳಿ, ಸವಣೂರು ತಾ|| ಹಾವೇರಿ ಜಿಲ್ಲೆ ಇವರ ಪತ್ರ 

ಸಂಖ್ಯೆ : ಪ್ರಾ . ಆ. ಸೇ . ತ / ಡಿಪಿಎನ್ /( ಸಿ ) / ಸಿಆರ್‌64 /2013 - 14, ದಿನಾಂಕ : 19 - 11 - 2013. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರಲ್ಲಿ ಶ್ರೀ ರಾಜಕುಮಾರ್ ಬಿನ್ ಗುಂಡಪ್ಪ , ದೈನೆ, ಕಿರಿಯ ಪ್ರಯೋಗ ಶಾಲಾ ತಂತ್ರಜ್ಞರು, ಪ್ರಾಥಮಿಕ ಆರೋಗ್ಯ ಕೇಂದ್ರ 
ತವರಮಳ್ಳಹಳ್ಳಿ , ಸವಣೂರು ತಾ || ಹಾವೇರಿ ಜಿಲ್ಲೆ ಇವರು ನಿರ್ದೇಶನಾಲಯದ ಅಧಿಕೃತ ಜ್ಞಾಪನಾ ಪತ್ರ ಸಂಖ್ಯೆ : ಡಿಆರ್‌ಸಿ /02 / ಬಿ .ಎಲ್. 66 / 03 - 04 , 
ದಿನಾಂಕ : 18 - 11 - 2003ರ ಪ್ರಕಾರ ಹೊಸದಾಗಿ ನೇಮಕಾತಿ ಹೊಂದಿ ದಿನಾಂಕ : 18 - 12 - 2003 ರಂದು ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರಾಗಿ ಸರ್ಕಾರಿ 
ಸೇವೆಗೆ ಸೇರಿದ್ದು , ನೌಕರರು ಸೇವೆಗೆ ಸೇರಿದಾಗಿನಿಂದ ಪದೇ ಪದೇ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗುತ್ತಿದ್ದು, ಪ್ರಸ್ತುತ ದಿನಾಂಕ : 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೦೯೧ 


16 - 02 - 2005 ರಿಂದ ಇಲ್ಲಿಯವರೆಗೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುತ್ತಾರೆ . ಈ ಬಗ್ಗೆ ನೌಕರರಿಗೆ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿ ಮರುಕರೆ 
ಪತ್ರಗಳನ್ನು ನೋಂದಾಯಿತ ಅಂಚೆ ಮೂಲಕ ಕಳುಹಿಸಿದ್ದು , ಆ ಪತ್ರಗಳು ಬಟವಾಡೆಯಾಗದೆ ಹಿಂದಿರುಗಿರುತ್ತದೆ. ನೌಕರರಿಗೆ ಸರ್ಕಾರಿ ಸೇವೆಯಲ್ಲಿ 
ಮುಂದುವರೆಯಲು ಆಸಕ್ತಿ ಇಲ್ಲದಿರುವುದು ಕಂಡುಬಂದಿದ್ದು, ನೌಕರರ ಖಾಯಂ ಪೂರ್ವ ಸೇವಾವಧಿ ಸಹ ಘೋಷಣೆಯಾಗದೇ ಇರುವುದರಿಂದ ನೌಕರರ 
ವಿರುದ್ದ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. ಸದರಿಯವರು ನೇಮಕಾತಿ ಹೊಂದಿ ಪರೀಕ್ಷಾರ್ಥಿ (Probationer ) ಅವಧಿಯನ್ನು ಇನ್ನು 
ತೃಪ್ತಿಕರವಾಗಿ ಪೂರೈಸಿರುವುದಿಲ್ಲ. ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸದ ಸರ್ಕಾರಿ ನೌಕರರನ್ನು ಯಾವುದೇ ಮುನ್ಸೂಚನೆ ನೀಡದೆ 
ಸೇವೆಯಿಂದ ವಿಮೋಚನೆ ಮಾಡಲು 1977ರ ಖಾಯಂ ಪೂರ್ವ ಸೇವಾ ನಿಯಮದಡಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು 
ಪರಿಶೀಲಿಸಿದ ತರುವಾಯ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ : ಡಿಪಿಎನ್ ( 13) ಸಿಆರ್ - 23 / 2013 - 14 , ದಿನಾಂಕ : 21 - 03 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್.ಎನ್. ಜಯರಾಮ್, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಬೆಂಗಳೂರು ಆದ ನಾನು ಶ್ರೀ ರಾಜಕುಮಾರ್ ಬಿನ್ ಗುಂಡಪ್ಪ , ದೈನೆ, ಕಿರಿಯ ಪ್ರಯೋಗ ಶಾಲಾ ತಂತ್ರಜ್ಞರು , ಪ್ರಾಥಮಿಕ ಆರೋಗ್ಯ ಕೇಂದ್ರ ತವರಮಳ್ಳಹಳ್ಳಿ, 
ಸವಣೂರು ತಾ|| ಹಾವೇರಿ ಜಿಲ್ಲೆ ಇವರು ದಿನಾಂಕ : 16 - 02 - 2005 ರಿಂದ ಇಲ್ಲಿಯವರೆಗೂ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದು, ನೌಕರರು 
ಖಾಯಂ ಪೂರ್ವ ಸೇವಾವಧಿ ಅವಧಿಯಲ್ಲಿಯೇ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿರುವ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ( ಪ್ರೊಬೇಷನ್) ನಿಯಮಗಳ 1977ರ ನಿಯಮ 6 (1) ಬಿ ಪ್ರಕಾರ ಸರ್ಕಾರಿ ಸೇವೆಯಿಂದ 
ವಿಮೋಚನೆಗೊಳಿಸಿ ಆದೇಶಿಸಿರುತ್ತೇನೆ. 

ಆಯುಕ್ತರು, 
P . R . 233 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 

ಬೆಂಗಳೂರು. 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು, ಇವರ ನಡವಳಿಗಳು 
ವಿಷಯ : - ಶ್ರೀ ಸುರೇಶಪ್ಪ ಉಜ್ಜನಗೌಡ ಕಿರಿಯ ಪುರುಷ ಆರೋಗ್ಯ ಸಹಾಯಕ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬಟಕುರ್ಕಿ 

ರಾಮದುರ್ಗ ತಾ|| ಬೆಳಗಾಂವ ಜಿಲ್ಲೆ ಇವರ ಅನಧಿಕೃತ ಗೈರುಹಾಜರಿ ಆರೋಪಕ್ಕೆ ಶಿಸ್ತುಕ್ರಮ - ಅಂತಿಮ ಆದೇಶ. 
ಓದಲಾಗಿದೆ : 1. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಬೆಳಗಾಂ, ಇವರ ಪತ್ರ ಸಂಖ್ಯೆ : ಸಿಬ್ಬಂದಿ(1)/ ಡಿಪಿಎನ್/ 

219 /ಸಿವಿ / 0 - 11, ದಿನಾಂಕ : 15 -12 - 2011 ಹಾಗೂ 07 - 08 - 2013 . 

2 . ನಿರ್ದೇಶನಾಲಯದ ಅಧಿಕೃತ ಜ್ಞಾಪನಾ ಪತ್ರ ಸಂ . ಡಿಪಿಎನ್( 12 )ಸಿಆರ್ /34 /11 - 12, ದಿನಾಂಕ : 21 - 04 - 2012. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರಲ್ಲಿ ಶ್ರೀ ಸುರೇಶಪ್ಪ ಉಜ್ಜನಗೌಡ ಕಿರಿಯ ಪುರುಷ ಆರೋಗ್ಯ ಸಹಾಯಕ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬಟಕುರ್ಕಿ 
ರಾಮದುರ್ಗ ತಾ || ಬೆಳಗಾಂವ ಜಿಲ್ಲೆ ಇವರು ದಿನಾಂಕ : 20 - 11 - 2010 ರಂದು ಹೊಸದಾಗಿ ನೇಮಕಾತಿ ಹೊಂದಿ ದಿನಾಂಕ : 21 - 11 - 2010 ಅನಧಿಕೃತ 
ಗೈರು ಹಾಜರಾಗಿರುವುದಾಗಿ ತಿಳಿಸಿ, ಈ ಬಗ್ಗೆ ನೌಕರರಿಗೆ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಿದ್ದರೂ ಸಹ 
ನೌಕರರು ಯಾವುದೇ ಲಿಖಿತ ಪ್ರತ್ಯುತ್ತರ ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿ , ದಿನಾಂಕ : 07 - 08 - 2013 ರ ಪತ್ರದಲ್ಲಿ ನೌಕರರಿಗೆ ಉಲ್ಲೇಖ ( 2) ರ ಆದೇಶದಲ್ಲಿ 
ಕರ್ತವ್ಯಕ್ಕೆ ಹಾಜರಾಗಲು ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಅನುಮತಿಯನ್ನು ನೀಡಿದ್ದರೂ ಸಹ ನೌಕರರು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಅನಧಿಕೃತ 
ಗೈರು ಹಾಜರಿಯಲ್ಲಿಯೇ ಉಳಿದಿರುವುದಾಗಿ ತಿಳಿಸಿ, ನೌಕರರು ಖಾಯಂ ಪೂರ್ವ ಸೇವಾವಧಿಯಲ್ಲಿಯೇ ಕರ್ತವ್ಯಕ್ಕೆ ಅನಧಿಕೃತ ಗೈರು 
ಹಾಜರಾಗಿರುವುದರಿಂದ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿಯವರು ನೇಮಕಾತಿ ಹೊಂದಿ ಪರೀಕ್ಷಾರ್ಥಿ ( Probationer) 
ಅವಧಿಯನ್ನು ಇನ್ನು ತೃಪ್ತಿಕರವಾಗಿ ಪೂರೈಸಿಲ್ಲ. ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸದ ಸರ್ಕಾರಿ ನೌಕರರನ್ನು ಯಾವುದೇ ಮುನ್ಸೂಚನೆ 
ನೀಡದೆ ಸೇವೆಯಿಂದ ವಿಮೋಚನೆ ಮಾಡಲು 1977ರ ಖಾಯಂ ಪೂರ್ವ ಸೇವಾ ನಿಯಮದಡಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಪ್ರಸ್ತಾವನೆಯಲ್ಲಿನ 
ಅಂಶಗಳನ್ನು ಪರಿಶೀಲಿಸಿದ ತರುವಾಯ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ : ಡಿಪಿಎನ್ (12) ಸಿಆರ್ - 34/2011 -12, ದಿನಾಂಕ : 07 -12 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ವಿ . ಬಿ . ಪಾಟೀಲ್, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ಆದ 
ನಾನು ಶ್ರೀ ಸುರೇಶಪ್ಪ ಉಜ್ಜನಗೌಡ ಕಿರಿಯ ಪುರುಷ ಆರೋಗ್ಯ ಸಹಾಯಕ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬಟಕುರ್ಕಿ ರಾಮದುರ್ಗ ತಾ || ಬೆಳಗಾಂವ 
ಜಿಲ್ಲೆ. ಆದ ಇವರು ದಿನಾಂಕ : 21 -11 - 2010 ರಿಂದ ಇಲ್ಲಿಯವರೆಗೂ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದು, ನೌಕರರು ಖಾಯಂ ಪೂರ್ವ 
ಸೇವಾವಧಿ ಅವಧಿಯಲ್ಲಿಯೇ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿರುವ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಕರ್ನಾಟಕ ನಾಗರೀಕ ಸೇವಾ ( ಪ್ರೊಬೇಷನ್) ನಿಯಮಗಳ 1977ರ ನಿಯಮ 6 (1) ಬಿ ಪ್ರಕಾರ ಸರ್ಕಾರಿ ಸೇವೆಯಿಂದ ವಿಮೋಚನೆಗೊಳಿಸಿ ಆದೇಶಿಸಿರುತ್ತೇನೆ. 

ಆಯುಕ್ತರು, 
P . B . 234 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 

ಬೆಂಗಳೂರು. 


೧೦೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ , ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3 : ಅಮೊ , ವಾಹನ : ವಿವ : 39 / 10 - 11 , ದಿನಾಂಕ : 26 - 02 - 2014, 
ಉಪಸ್ಥಿತರು : 

ಪಿ.ಪಿ. ಬ್ಯಾನರ್ಜಿ , ಕ. ಅ. ಸೇ . 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ. 
ಫಿರ್ಯಾದಿದಾರರು : 

ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ವಲಯ , ಆನವಟ್ಟಿ ( ಸಹಾಯಕ ಸರ್ಕಾರಿ 

ಅಭಿಯೋಜಕರು, ಸಾಗರ) | 
ಆರೋಪಿಗಳು 

ವೃಷಬೇಂದ್ರಗೌಡ ಬಿನ್ ರೇವಣಪ್ಪ ಗೌಡ 
ಅರ್ಜಿದಾರರು 

1. ಚಂದ್ರಪ್ಪ ಬಿನ್ ಬಂಗಾರಪ್ಪ , ಕಾಡೊಳ್ಳಿ ವಾಸಿ, ಕೆರೆಹಳ್ಳಿ ಗ್ರಾಮ , ಸೊರಬ ತಾ|| 

2. ಮಾಲತೇಶ ಬಿನ್ ಹನುಮಂತಪ್ಪ, ಕಾಡೊಳ್ಳಿ ವಾಸಿ, ಕೆರೆಹಳ್ಳಿ ಗ್ರಾಮ , ಸೊರಬ ತಾ|| 
ಪ್ರಸ್ತಾವನೆ : 

ದಿನಾಂಕ : 15 -10 - 2010 ರಂದು ಎರಡು ಪವರ್ ಟಿಲ್ಲರ್‌ಗಳ ಸಹಾಯದಿಂದ ಜಂಬಿಟ್ಟಿಗೆ ಕಲ್ಲುಗಳನ್ನು ಅಕ್ರಮವಾಗಿ ತೆಗೆಯುತ್ತಿರುವುದನ್ನು 
ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿನಾಂಕ : 15 - 10 - 2010 ರಂದು ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ವಲಯ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ 
ಸೊರಬ ತಾಲ್ಲೂಕು ಕುಪ್ಪಗಡ್ಡೆ ಗ್ರಾಮದ ಸ. ನಂ . 20ರ ಅರಣ್ಯ ಪ್ರದೇಶದಲ್ಲಿ 2 ಟಿಲ್ಲರ್‌ನ ಯಂತ್ರಗಳ ಸಹಾಯದಿಂದ ಜಂಬಿಟ್ಟಿಗೆ ಕಲ್ಲುಗಳನ್ನು ಕೊರೆದು 
ತೆಗೆದು ಸ್ಥಳದಲ್ಲಿ ದಾಸ್ತಾನು ಮಾಡಿರುವುದನ್ನು ನೋಡಿ ಹತ್ತಿರ ಹೋಗುವಷ್ಟರಲ್ಲಿ ನಾಲ್ಕು ಜನ ಆಸಾಮಿಗಳು ಓಡಿ ಹೋಗಿ ಕೈಗೆ ಸಿಗದೆ ಪರಾರಿಯಾದರು. 
ಓಡಿಹೋದವರಲ್ಲಿ ಒಬ್ಬನನ್ನು ಗುರುತಿಸಲಾಗಿದ್ದು ಅವನ ಹೆಸರು ವೃಷಬೇಂದ್ರ ಗೌಡ ಬಿನ್ ರೇವಣಪ್ಪಗೌಡ, ತಾಳಗುಪ್ಪ ಗ್ರಾಮ , ಸೊರಬ ತಾಲ್ಲೂಕು 
ಎಂದಾಗಿರುತ್ತದೆ. ಸ್ಥಳ ಪರಿಶೀಲಿಸಲಾಗಿ 2 ಪವರ್ ಟಿಲ್ಲರ್‌ಗಳಿದ್ದು , ಅವುಗಳಿಗೆ ನೋಂದಣಿ ಸಂಖ್ಯೆ ಕಂಡುಬಂದಿರುವುದಿಲ್ಲ. ಒಟ್ಟು 80 ಜಂಬಿಟ್ಟಿಗೆ 
ಕಲ್ಲುಗಳನ್ನು ಈ ಎರಡು ಟೆಲ್ಲರ್‌ಗಳ ಸಹಾಯದಿಂದ 5 ಮೀಟರ್ ಅಗಲ 10 ಮೀಟರ್ ಉದ್ದದ ಜಾಗದಲ್ಲಿ ಕೊರೆದು ತೆಗೆದಿರುತ್ತಾರೆ. 

ಈ ರೀತಿ ಅರಣ್ಯ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಕೊರೆದು ತೆಗೆದು ಕಾನೂನನ್ನು ಉಲ್ಲಂಘಿಸಿರುವುದರಿಂದ 2 ಟಿಲ್ಲರ್‌ ಮತ್ತು 80 ಜಂಬಿಟ್ಟಿಗೆ 
ಕಲ್ಲುಗಳನ್ನು ಮಹಜರ್ ಮತ್ತು ಜಪ್ತು ವರದಿ, ಪ್ರಥಮ ವರ್ತಮಾನ ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 
1963 ಸೆಕ್ಷನ್ 33 , 71 ( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಆನವಟ್ಟಿ ವಲಯದ ಅ. ಮೊ . ಸಂಖ್ಯೆ : 
7210 - 11ನ್ನು ದಾಖಲಿಸಿರುತ್ತಾರೆ. ನಂತರ ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ಇವರು ವಾಹನವನ್ನು ಎಲ್ಲಾ ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ 
ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯ ಸಾಗರದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ 
ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ನಂತರ ಈ 2 ವಾಹನಗಳ ಬಗ್ಗೆ ಶ್ರೀ ಚಂದ್ರಪ್ಪ ಬಿನ್ ಬಂಗಾರಪ್ಪ, ಕಾಡೊಳ್ಳಿ ವಾಸಿ, ಕೆರೆಹಳ್ಳಿ ಗ್ರಾಮ , ಸೊರಬ ತಾ , ಶ್ರೀ ಮಾಲತೇಶ ಬಿನ್ 
ಹನುಮಂತಪ್ಪ , ಕಾಡೊಳ್ಳಿ ವಾಸಿ, ಕೆರೆಹಳ್ಳಿ ಗ್ರಾಮ , ಸೊರಬ ತಾ|| ಇವರು ಈ ನ್ಯಾಯಾಲಯಕ್ಕೆ ದಿನಾಂಕ : 18 - 10 - 2010ರಂದು ಅರ್ಜಿ ಸಲ್ಲಿಸಿ, 

ವೇಂದ್ರ ಬಿನ್ ರೇವಣಪ್ಪ ಗೌಡ, ತಾಳಗುಪ್ಪ, ಸೊರಬ ತಾಲ್ಲೂಕು ಇವರು ಬಾಡಿಗೆಗೆ ತೆಗೆದುಕೊಂಡುಹೋಗಿದ್ದರು. ಕಲ್ಲು ಕೋರೆಯ ಜಾಗವು 
ಅರಣ್ಯ ಇಲಾಖೆಗೆ ಸೇರಿರುವ ಬಗ್ಗೆ ನಮಗೆ ತಿಳಿದಿರಲಿಲ್ಲ. ಬಾಡಿಗೆಗೆ ತೆಗೆದುಕೊಂಡು ಹೋದ 2 ಪವರ್ ಟಿಲ್ಲರ್‌ನ್ನು ಆನವಟ್ಟಿ ವಲಯದ ರೇಂಜರ್ ರವರು 
ಸೀಜ್ ಮಾಡಿ ಕಾನೂನು ಕ್ರಮ ಜರುಗಿಸಿರುತ್ತಾರೆಂದು, ನಾವು ತುಂಬ ಬಡವರೆಂದು, ವಾಹನ ಬಿಟ್ಟುಕೊಡಲು ಕೋರಿರುತ್ತಾರೆ. 

ಆದರೆ ಈ ಇಬ್ಬರೂ ವಾಹನದ ಮೂಲ ದಾಖಲೆಗಳನ್ನು ಹಾಜರಡಿಸಿರುವುದಿಲ್ಲ. ಈ ಬಗ್ಗೆ ಈ ನ್ಯಾಯಾಲಯದಿಂದ ಕ್ರ : ಬಿ3 : ಅಮೊ : 
ವಾಹನ: ವಿವ- 39 /10 - 11 , ದಿನಾಂಕ : 02 - 11 - 2013ರಂದು ತಿಳುವಳಿಕೆ ಪತ್ರ ಜಾರಿ ಮಾಡಿದ್ದು, ಈ ಪತ್ರಕ್ಕೆ ಶ್ರೀ ಚಂದ್ರಪ್ಪನಾಗಲೀ , 
ಶ್ರೀ ಮಾಲತೇಶನಾಗಲೀ ಇಲ್ಲಿಯವರೆವಿಗೆ ಉತ್ತರ ನೀಡಿರುವುದಿಲ್ಲ ಹಾಗೂ ಸದರಿ ವಾಹನಗಳ ಮೂಲ ದಾಖಲಾತಿಗಳನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವುದಿಲ್ಲ. 

- ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ : ಸಿಆರ್ - 29 / 1- 12 , ದಿನಾಂಕ : 
16 -11-2011 ರಂದು ಪ್ರಕಟಣೆ ಹೊರಡಿಸಿರುತ್ತದೆ . ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ ದಿನಾಂಕ : 
25 - 11 - 2011ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಮತ್ತು ದಿನಾಂಕ : 19 - 04 - 2012ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ . ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳಾದರೂ ವಾಹನ ಮಾಲೀಕರಿರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ 
ಕ್ಷೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ . 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ : 01 - 02 - 2014ರಂದು ವಾದ ಮಂಡಿಸಿ ಸದರಿ 2 ಪವರ್ ಟೆಲ್ಲರ್ ಸಹಾಯದಿಂದ ಅರಣ್ಯ 
ಪ್ರದೇಶದಲ್ಲಿ ಜಂಬಿಟ್ಟಿಗೆ ಕಲ್ಲುಗಳನ್ನು ಕೊರೆದು ತೆಗೆದಿರುವ ಬಗ್ಗೆ ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿ, ಪ್ರಥಮ 
ವರ್ತಮಾನ ವರದಿ, ಮಹಜರ್ ವರದಿ, ಜಪ್ತು ವರದಿ ಮತ್ತು ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವ ದಾಖಲೆಗಳಿಂದ ಈ ವಾಹನಗಳನ್ನು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಕೋರೆಮಾಡಿ, ಅಕ್ರಮವಾಗಿ ಕಲ್ಲು ತೆಗೆಯಲು ಬಳಸಿರುವುದು ಸಾಬೀತಾಗಿರುತ್ತದೆ. 
ಆದ್ದರಿಂದ ವಾಹನ ಮತ್ತು ಜಂಬಿಟ್ಟಿಗೆ ಕಲ್ಲುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೦೯೩ 


ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 


ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ.ಪಿ. ಬ್ಯಾನರ್ಜಿ, ಕ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಅರಣ್ಯ ಮೊಕದ್ದಮೆಯಲ್ಲಿ ಜಫ್ತು ಮಾಡಿದ ವಾಹನಗಳಾದ 2 ಪವರ್ ಟಿಲ್ಲರ್ ನಂಬರ್ ಇಲ್ಲ, 
ಒಂದರ ಇಂಜಿನ್ ನಂಬರ್ 057313, ಛಾನ್ಸಿಸ್ ನಂಬರ್ ಕಂಡುಬಂದಿಲ್ಲ. ಮೊತ್ತೊಂದರ ಇಂಜಿನ್ ನಂ . 061029, ಛಾನ್ಸಿಸ್ ನಂಬರ್ ಕಂಡುಬಂದಿಲ್ಲ 
ಮತ್ತು 80 ಜಂಬಿಟ್ಟಿಗೆ ಕಲ್ಲುಗಳನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು 80 
ಜಂಬಿಟ್ಟಿಗೆ ಕಲ್ಲುಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, 
ನಂತರ ಸರಿಪಡಿಸಿ ದಿನಾಂಕ : 26 - 02 - 2014 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ 
ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರೂ ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಪಿ . ಪಿ. ಬ್ಯಾನರ್ಜಿ 
P . R . 224 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
SC- 25 

ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3 : ಅಮೊ : ವಾಹನ : ವಿವ : 34 / 12 - 13 , ದಿನಾಂಕ : 26 - 02 - 2014, 
ಉಪಸ್ಥಿತರು : ಪಿ.ಪಿ. ಬ್ಯಾನರ್ಜಿ, ಕ.ಅ.ಸೇ . 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ , ಸಾಗರ . 
ಫಿರ್ಯಾದಿ : 

ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , ಚೋರಿಡ ( ಸಹಾಯಕ ಸರ್ಕಾರಿ 

ಅಭಿಯೋಜಕರು , ಸಾಗರ) 
ಆರೋಪಿಗಳು 

(1) ಮಹೇಶ ( 2) ಪ್ರಶಾಂತ 
ಅರ್ಜಿದಾರರು 

ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ 
ಪ್ರಸ್ತಾವನೆ : 

ದಿನಾಂಕ : 21- 02 - 2013 ರಂದು ಮಾರುತಿ ವ್ಯಾನ್ ಕೆಎ - 01 - ಎನ್ - 9317ರಲ್ಲಿ ಬೀಟೆ ನಾಟಾಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ಜೋರಡಿ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿನಾಂಕ : 21 - 02 - 2013 ರಂದು ಆನಂದಪುರಂ ವಲಯದ ಚೋರಡಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು 
ಸಾಗರ ತಾಲ್ಲೂಕು ಆನಂದಪುರಂ ಹೋಬಳಿ ಗಿಳಾಲಗುಂಡಿ ಗ್ರಾಮದ ಬಳಿ ಶಿವಮೊಗ್ಗ- ಸಾಗರ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಬೆಳಿಗ್ಗೆ 6 -00 ಗಂಟೆ 
ಸಮಯದಲ್ಲಿ ಗಸ್ತು ತಿರುಗತ್ತಾ ಬರುತ್ತಿರುವಾಗ ಶಿವಮೊಗ್ಗ ಕಡೆಯಿಂದ ಒಂದು ಮಾರುತಿ ವ್ಯಾನ್ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದರೂ ನಿಲ್ಲಿಸದೇ 
ವೇಗವಾಗಿ ಮುಂದೆ ಚಲಿಸಿದಾಗ ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿದಾಗ 100 ಮೀಟರ್ ದೂರದಲ್ಲಿ ವಾಹನ ನಿಲ್ಲಿಸಿ ಅದರಲ್ಲಿದ್ದ 5 ಜನ ಅಸಾಮಿಗಳು ಓಡಲು 
ಪ್ರಾರಂಭಿಸಿದರು. ಅವರನ್ನು ಬೆನ್ನಟ್ಟಿದಾಗ ಒಬ್ಬ ಅಸಾಮಿಯನ್ನು ಹಿಡಿಯಲಾಯಿತು. ಉಳಿದ ಅಸಾಮಿಗಳು ಪರಾರಿಯಾದರು. ಸಿಕ್ಕಿಬಿದ್ದ ಅಸಾಮಿಯನ್ನು 
ಮಾರುತಿ ವ್ಯಾನ್ ಹತ್ತಿರ ಕರೆತಂದು ಪರಿಶೀಲಿಸಲಾಗಿ ಮಾರುತಿ ವ್ಯಾನ್ ಕೆಎ - 01 - ಎನ್ - 9317 (ಛಾನ್ಸಿಸ್ ನಂ . 132088, ಇಂಜಿನ್ ನಂ . 1237813) 
ಆಗಿದ್ದು , ವಾಹನದೊಳಗೆ 10 ಸಂಖ್ಯೆ ಬೀಟೆ 0.085 ಎಂ3 , 30 ಸಂಖ್ಯೆ ಸಾಗುವಾನಿ ಸೈಜ್ 0 .165 ಎಂ3 , 20 ಸಾಗುವಾನಿ ರೂಲರ್ 0. 028 ಎಂ3 
ಸೇರಿದಂತೆ ಒಟ್ಟು 50 = 0.250 ಎಂ3 ಪ್ರಮಾಣವಿದ್ದು, ಈ ತುಂಡುಗಳ ಮೇಲೆ ಇಲಾಖಾ ಛಾಪಾದ ಗುರುತು ಕಂಡುಬಂದಿರುವುದಿಲ್ಲ. ಇದನ್ನು ಸಾಗಿಸಲು 
ರಹದಾರಿ ಇರಲಿಲ್ಲವಾದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಆಸಾಮಿ , ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, 
ಮಹಜರ್ ವರದಿ ಮತ್ತು ಜಮ್ಮು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24, 62, 71( ಎ) ಮತ್ತು 
ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಆನಂದಪುರಂ ವಲಯದ ಅ. ಮೊ . ಸಂಖ್ಯೆ :87 /12 -13ನ್ನು ದಾಖಲಿಸಿ , ನಂತರ 
ವಾಹನದೊಂದಿಗೆ ಎಲ್ಲಾ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , ಚೋರಡಿ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿ 
ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. ಈ ವಾಹನವನ್ನು ಸುರಕ್ಷತೆಗಾಗಿ 
ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ದಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3 : ಅಮೊ : ವಾಹನ : ವಿವ- 34 /12 -13, 
ದಿನಾಂಕ : 23 - 02 - 2013, 04 - 07 - 2013 ರಂದು ಸಾರಿಗೆ ಅಧಿಕಾರಿ, ಕೋರಮಂಗಲ ( ಕೇಂದ್ರ ), ಬೆಂಗಳೂರು ಇವರಿಗೆ ಪತ್ರ ಬರೆದು ಕೋರಲಾಯಿತು. 
ಆದರೆ ಇಲ್ಲಿಯವರೆವಿಗೂ ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. ಇದರಿಂದ ಈ ವಾಹನದ ಆರ್. ಸಿ. ಮಾಲೀಕರಿಗೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ) (1) ಪ್ರಕಾರ ನೋಟೀಸ್ ಜಾರಿ ಮಾಡಲು ಸಾಧ್ಯವಾಗಿರುವುದಿಲ್ಲ. ಮುಂದೆ ಈ ವಾಹನವನ್ನು ಸರ್ಕಾರಕ್ಕೆ 


೧೦೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


ಮುಟ್ಟುಗೋಲು ಹಾಕಿಕೊಂಡಾಗಲಾಗಲೀ , ಹರಾಜಿನಲ್ಲಿ ವಿಲೇ ಮಾಡಿದಾಗಲಾಗಲೀ ಆರ್. ಸಿ. ಮಾಲೀಕರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಈ ವಾಹನ 
ಬಿಟ್ಟುಕೊಡಲು ಆದೇಶವಾದಲ್ಲಿ ಅದಕ್ಕೆ ಸಾರಿಗೆ ಅಧಿಕಾರಿ, ಕೋರಮಂಗಲ (ಕೇಂದ್ರ), ಬೆಂಗಳೂರು ಇವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ . 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ : ವಿವ- 19 /13 -14, ದಿನಾಂಕ : 21 - 06 
2013ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ ದಿನಾಂಕ : 
09 - 07 - 2013ರಂದು ಸಾಗರ ವಾರ್ತಾ ದಿನಪತ್ರಿಕೆಯಲ್ಲಿ ಮತ್ತು ದಿನಾಂಕ : 08 - 08 - 2013ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಿರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ 
ಕ್ಷೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ : 01 - 02 - 2014ರಂದು ವಾದ ಮಂಡಿಸಿ , ಈ ವಾಹನವನ್ನು ಬೀಟೆ ನಾಟಾವನ್ನು ಅಕ್ರಮವಾಗಿ 
ಸಾಗಿಸಲು ಉಪಯೋಗಿಸಿದ ಬಗ್ಗೆ ಚೋರಡಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು 
ದಾಖಲಿಸಿರುತ್ತಾರೆ. ಈ ವಾಹನದಲ್ಲಿ ಬೀಟೆ ನಾಟಾಗಳನ್ನು ಅಕ್ರಮವಾಗಿ ಸಾಗಿಸಿರುವ ಬಗ್ಗೆ ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ , ಮತ್ತು ಜತ್ತು 
ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು 
ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ. ಪಿ . ಬ್ಯಾನರ್ಜಿ , ಕ. ಅ. ಸೇ . ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು , ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ವಾಹನ ಮಾರುತಿ ವ್ಯಾನ್ ಕೆಎ - 01 - ಎನ್ - 9317 
( ಛಾನ್ಸಿಸ್ ನಂ . 132088, ಇಂಜಿನ್ ನಂ . 1237813 ) ಮತ್ತು 10 ಸಂಖ್ಯೆ ಬೀಟೆ ಸೈಜ್ 0.085 ಎಂ3, 30 ಸಂಖ್ಯೆ ಸಾಗುವಾನಿ ಸೈಜ್ 0.165 ಎಂ3, 20 
ಸಂಖ್ಯೆ ಸಾಗುವಾನಿ ರೂಲರ್ 0.028 ಎಂ3 ಸೇರಿದಂತೆ ಒಟ್ಟು 50 = 0.250 ಎಂ3 ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು 
ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ : 26 - 02 - 2014 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 

ಪಿ. ಪಿ. ಬ್ಯಾನರ್ಜಿ 
P . R . 225 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
SC- 25 

ಸಾಗರ ವಿಭಾಗ, ಸಾಗರ . 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3 : ಅಮೊ , ವಾಹನ : ವಿವ : 04 / 13 - 14, ದಿನಾಂಕ : 26 - 02 -2014 . 
ಉಪಸ್ಥಿತರು : 

ಪಿ . ಪಿ . ಬ್ಯಾನರ್ಜಿ , ಕ. ಅ. ಸೇ . 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಹೊಸನಗರ ವಲಯ , ಹೊಸನಗರ ( ಸಹಾಯಕ ಸರ್ಕಾರಿ 

ಅಭಿಯೋಜಕರು, ಸಾಗರ) 
ಆರೋಪಿಗಳು 

ಪತ್ತೆಯಾಗಿಲ್ಲ 
ಬಾಧ್ಯತೆದಾರರು 

ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ 
ಪ್ರಸ್ತಾವನೆ : 

ದಿನಾಂಕ : 27 - 06 - 2013 ರಂದು ಟೆಂಪೋ ಟ್ರಾಕ್ಸ್ ತೂಫಾನ್ ರಲ್ಲಿ ಬೀಟೆ ನಾಟಾ ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು ಬಟ್ಟೆಮಲ್ಲಪ್ಪ ಶಾಖೆಯ 
ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿನಾಂಕ : 27 - 06 - 2013 ರಂದು ಹೊಸನಗರ ವಲಯದ ಬಟ್ಟೆಮಲ್ಲಪ್ಪ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ 
ಬಂದ ಖಚಿತ ವರ್ತಮಾನದ ಮೇರೆಗೆ ಹೊಸನಗರ ತಾಲ್ಲೂಕು ಕೆರೆಹಳ್ಳಿ ಹೋಬಳಿ ನಂದಿ ಗ್ರಾಮದ ಸ. ನಂ . 15 ರಲ್ಲಿ ನಂದಿತಲೆಗೆ ಹೋಗುವ ರಸ್ತೆಯಲ್ಲಿ 
ಬೆಳಿಗ್ಗೆ 2 - 30ರ ಸಮಯದಲ್ಲಿ ಗಸ್ತು ತಿರುಗುತ್ತಿರುವಾಗ ಕಾಡಿನೊಳಗೆ ಕೆಲವು ಅಸಾಮಿಗಳು ಮರದ ತುಂಡುಗಳನ್ನು ವಾಹನಕ್ಕೆ ತುಂಬುತ್ತಿರುವ ಶಬ್ದ 
ಕೇಳಿಬಂದಿತು. ಆ ಶಬ್ದ ಬರುವ ಕಡೆ ಬ್ಯಾಟರಿ ಬೆಳಕಿನ ಸಹಾಯದಿಂದ ಸುತ್ತುವರಿಯುತ್ತಿರುವಾಗ ಅಸಾಮಿಗಳಿಗೆ ಬ್ಯಾಟರಿ ಬೆಳಕು ಕಂಡು ವಾಹನ ಅಲ್ಲೇ 
ಬಿಟು ಕೈಗೆ ಸಿಗದೆ ಪರಾರಿಯಾದರು. ನಂತರ ವಾಹನ ನಿಂತ ಸ್ಥಳಕ್ಕೆ ಹೋಗಿ ಪರಿಶೀಲಿಸಲಾಗಿ ವಾಹನ ಟೆಂಪೋ ಟಾಕ್, ಕೆಎ -14 - ಎ - 3068 ( ಛಾಸಿಸ್ 
ನಂ . T7053392307 , ಇಂಜಿನ್ ನಂ . D27021221) ಆಗಿರುತ್ತದೆ. ವಾಹನದೊಳಗಡೆ 4 ಬೀಟೆ ನಾಟಾವಿದ್ದು , ವಾಹನದ ಕೆಳಗಡೆ 5 ಬೀಟೆ ನಾಟಾ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೦೯೫ 


ಬಿದ್ದಿರುತ್ತದೆ. ಒಟ್ಟು 9 ಬೀಟೆ ನಾಟಾಗಳನ್ನು ಅಳತೆ ಮಾಡಲಾಗಿ 1. 819 ಎ೦3 ಪ್ರಮಾಣವಿರುತ್ತದೆ. ಮತ್ತು ಈ ನಾಟಾಗಳಿಗೆ ಇಲಾಖಾ ಛಾಪಾದ 
ಗುರುತಿರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ ಮತ್ತು 
ಜಪ್ತು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24, 62, 71( ಎ), 104 ( ಎ) ಮತ್ತು ಕರ್ನಾಟಕ 
ಅರಣ್ಯ ಕಾನೂನು 1969ರ ಉಪನಿಯಮ 144 , 165ರ ಪ್ರಕಾರ ಹೊಸನಗರ ವಲಯದ ಅ . ಮೊ . ಸಂಖ್ಯೆ : 09 / 3 - 14ನ್ನು ಬಟ್ಟೆಮಲ್ಲಪ್ಪ ಶಾಖೆಯ ಉಪ 
ವಲಯ ಅರಣ್ಯಾಧಿಕಾರಿ ದಾಖಲಿಸಿ, ನಂತರ ವಾಹನದೊಂದಿಗೆ ಎಲ್ಲಾ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ, ಹೊಸನಗರ ವಲಯ, ಹೊಸನಗರ ಇವರ 
ಸಮಕ್ಷಮ ಹಾಜರೂಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ : ವಿವ- 04/13 - 14, ದಿನಾಂಕ : 
01 - 07 - 2013 , ದಿನಾಂಕ : 19 - 09 - 2013 ರಂದು ಸಾರಿಗೆ ಅಧಿಕಾರಿ , ಶಿವಮೊಗ್ಗ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಆದರೆ ಇಲ್ಲಿಯವರೆವಿಗೂ ಈ 
ವಾಹನದ ಮಾಹಿತಿಯನ್ನಾಗಲೀ , ಬಿ ಪ್ರತಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. ಇದರಿಂದ ಈ ವಾಹನದ ಆರ್. ಸಿ. ಮಾಲೀಕರಿಗೆ ಕರ್ನಾಟಕ 
ಅರಣ್ಯ ಕಾಯ್ದೆ 1963 ಸೆಕ್ಷನ್ 71 ( ಬಿ) (1) ರ ಪ್ರಕಾರ ನೋಟೀಸ್ ಜಾರಿ ಮಾಡಲು ಸಾಧ್ಯಯವಾಗಿರುವುದಿಲ್ಲ. ಮುಂದೆ ಈ ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡಾಗಲಾಗಲೀ , ಹರಾಜಿನಲ್ಲಿ ವಿಲೇ ಮಾಡಿದಾಗಲಾಗಲೀ ಆರ್. ಸಿ. ಮಾಲೀಕರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅವರಂತೆ 
ಆದೇಶವಾದಲ್ಲಿ ಅದಕ್ಕೆ ಸಾರಿಗೆ ಅಧಿಕಾರಿ , ಶಿವಮೊಗ್ಗ ಇವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 -ಅಮೊ - ವಾಹನ - ಪ್ರಕಟಣೆ : ಸಿಆರ್ - 22 /13- 14, ದಿನಾಂಕ : 29 - 08 
2013 ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ ದಿನಾಂಕ : 
28 - 11 -2013ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ 
ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ . 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ : 01 - 02 - 2014ರಂದು ವಾದ ಮಂಡಿಸಿ, ಬೀಟೆ ನಾಟಾವನ್ನು ಈ ವಾಹನದಲ್ಲಿ ಅಕ್ರಮವಾಗಿ 
ಸಾಗಿಸಲು ಉಪಯೋಗಿಸಿದ ಬಗ್ಗೆ ಉಪ ವಲಯ ಅರಣ್ಯಾಧಿಕಾರಿ, ಬಟ್ಟೆಮಲ್ಲಪ್ಪ ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ಈ 
ವಾಹನದ ಮೇಲೆ ಕೇಸು ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ ಮತ್ತು ಜಪ್ತು ವರದಿಯನ್ನು ವಲಯ ಅರಣ್ಯಾಧಿಕಾರಿ , 
ಹೊಸನಗರ ಇವರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದಾಖಲೆಗಳಿಂದ ಈ ವಾಹನವನ್ನು ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ . ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು 
ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ. ಪಿ . ಬ್ಯಾನರ್ಜಿ, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು , ಅರಣ್ಯ ಮೊಕದ್ದಮೆಯಲ್ಲಿ ಜಫ್ತು ಮಾಡಿದ ವಾಹನ ಟೆಂಪೋ ಟ್ರಾಕ್ಟ್ ಕೆಎ -14 - ಎ - 3068 
( ಛಾನ್ಸಿಸ್ ನಂ . T57053392J07, ಇಂಜಿನ್ ನಂ . D27021221 ) ಮತ್ತು ಬೀಟೆ ನಾಟಾ 9 =1. 819 ಎಂ3 ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. 
ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ , ನಂತರ ಸರಿಪಡಿಸಿ ದಿನಾಂಕ : 26 - 02 - 2014 ರಂದು ನನ್ನ ಸಹಿ ಹಾಗೂ 
ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ 
ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಪಿ. ಪಿ. ಬ್ಯಾನರ್ಜಿ 
P. R . 230 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 
SC- 25 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3 : ಅಮೊ , ವಾಹನ : ವಿವ : 02 / 13 - 14 , ದಿನಾಂಕ : 26 -02 -2014, 
ಉಪಸ್ಥಿತರು : 

ಪಿ. ಪಿ . ಬ್ಯಾನರ್ಜಿ, ಕ. ಅ. ಸೇ . 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ , ಅಂಬ್ಲಿಗೊಳ (ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

1. ಎಸ್ . ಸಂತೋಶ್ 2. ಚಂದ್ರಶೆಟ್ಟಿ 
ಬಾಧ್ಯತೆದಾರರು 

ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ 


೧೦೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೫ , ೨೦೧೪ 


ಭಾಗ ೩ 


ಪ್ರಸ್ತಾವನೆ : 

ದಿನಾಂಕ : 19 - 05 - 2013 ರಂದು ಮಾರುತಿ ವ್ಯಾನ್ ಕೆಎ - 09 - 1459ರಲ್ಲಿ ಬೀಟೆ ನಾಟಾ ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು ಅಂಬ್ಲಿಗೊಳ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿನಾಂಕ : 19 - 05 -2013 ರಂದು ಅಂಬ್ಲಿಗೊಳ ವಲಯದ ಅಂಬ್ಲಿಗೊಳ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು 
ಶಿಕಾರಿಪುರ ತಾಲ್ಲೂಕು ಕಸಬಾ ಹೋಬಳಿ ಕಣಸೋಗಿ ಗ್ರಾಮದ ರಸ್ತೆಯಲ್ಲಿ ಬೆಳಿಗ್ಗೆ 11 - 30ರ ಸಮಯದಲ್ಲಿ ಗಸ್ತು ಕಾಯುತ್ತಿರುವಾಗ ಆನಂದಪುರಂ 
ಕಡೆಯಿಂದ ಒಂದು ಮಾರುತಿ ವ್ಯಾನ್ ಬರುತ್ತಿರುವುದನ್ನು ನಿಲ್ಲಿಸಲು ಪ್ರಯತ್ನಿಸಿದಾಗ ಸದರಿ ವಾಹನವು ವೇಗವಾಗಿ ಮುಂದೆ ಹೋಗಿರುತ್ತದೆ. ಅದನ್ನು 
ಇಲಾಖಾ ವಾಹನದಿಂದ ಬೆನ್ನಟ್ಟಿ ಕಣಸೋಗಿ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಅಡ್ಡಗಟ್ಟಿ ನಿಲ್ಲಿಸಲಾಯಿತು. ಮಾರುತಿ ವ್ಯಾನನ್ನು ಪರಿಶೀಲಿಸಲಾಗಿ ನಂ . ಕೆಎ 
09 - 1459 ( ಛಾನ್ಸಿಸ್ ನಂ . ST- 91 -IN - 892862 , ಇಂಜಿನ್ ನಂ . ಕಾಣಿಸುತ್ತಿಲ್ಲ) ಆಗಿರುತ್ತದೆ . ವಾಹನದೊಳಗಡೆ ಪರಿಶೀಲಿಸಲಾಗಿ ಒರಟು ಕೆತ್ತನೆ ಮಾಡಿದ 
ಬೀಟೆ 5 ಸೈಜ್ ಇದ್ದು, ಅಳತೆ ಮಾಡಲಾಗಿ 0.146 ಎಂ3 ಪ್ರಮಾಣವಿರುತ್ತದೆ. ಈ ಬೀಟೆ ಸೈಜುಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಹಾಗೂ 
ಸಾಗಿಸಲು ರಹದಾರಿ ಇರಲಿಲ್ಲ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ 
ವರದಿ , ಮಹಜರ್ ವರದಿ ಮತ್ತು ಜಮ್ಮು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 62, 71( ಎ), 
104 ( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಅಂಬ್ಲಿಗೋಳ ವಲಯದ ಅ. ಮೊ . ಸಂಖ್ಯೆ : 04 / 3 - 14ನ್ನು 
ಅಂಬ್ಲಿಗೊಳ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ದಾಖಲಿಸಿ, ನಂತರ ವಾಹನದೊಂದಿಗೆ ಎಲ್ಲಾ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ 
ವಲಯ , ಅಂಬ್ಲಿಗೊಳ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ, ಅಂಗೊಳ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರೂಡಿಸಿ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರ ಇವರ ಸುಪರ್ದಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ :ವಿವ -02 /13 - 14 , ದಿನಾಂಕ: 
04 - 07 - 2013ರಂದು ಸಾರಿಗೆ ಅಧಿಕಾರಿ, ಮೈಸೂರು ಇವರಿಗೆ ಪತ್ರ ಬರೆದು ಕೋರಲಾಯಿತು. ಸಾರಿಗೆ ಅಧಿಕಾರಿ , ಮೈಸೂರು ಇವರು ಮಾರುತಿ ವ್ಯಾನ್ 
ಕೆಎ - 09 -1459ರ ಬಿ ಪ್ರತಿಯನ್ನು ದಿನಾಂಕ : 10 -07- 2013ರ ಪತ್ರದಲ್ಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ಬಿ ಪ್ರತಿಯನ್ನು ಆರ್.ಸಿ. ಮಾಲೀಕರ 
ಹೆಸರು “ The Partner, M /S/Mandovi Motors, K.R.S . Road, Mysore ” ಎಂದು ನಮೂದಾಗಿರುತ್ತದೆ. ಈ ಹೆಸರಿಗೆ ಈ ನ್ಯಾಯಾಲಯದಿಂದ ಕರ್ನಾಟಕ 
ಅರಣ್ಯ ಕಾಯ್ದೆ 1963 ಸೆಕ್ಷನ್ 71(ಬಿ) (1)ರ ಪ್ರಕಾರ ಮಾರುತಿ ವ್ಯಾನ್ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ನಿಮ್ಮ 
ತಕರಾರು ಇದ್ದಲ್ಲಿ ನಿಮ್ಮ ಸಮಜಾಯಿಷಿ ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಿ ದಿನಾಂಕ : 06 - 08 - 2013ರಂದು ನೋಂದಣಿ ಅಂಚೆ ಮೂಲಕ ಜಾರಿ 
ಮಾಡಿದೆ. ದಿನಾಂಕ : 13 - 08 -2013ರಂದು ಸ್ವೀಕೃತಿ ಪಡೆದ ಬಗ್ಗೆ ಅಂಚೆ ಇಲಾಖೆಯವರು ಸ್ವೀಕೃತಿ ಪತ್ರವನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಆದರೆ 
ವಾಹನ ಬಿಡಿಸಿಕೊಳ್ಳುವ ಬಗ್ಗೆಯಾಗಲೀ , ವಾಹನವನ್ನು ಮಾರಾಟ ಮಾಡಿದ ಬಗ್ಗೆಯಾಗಲೀ ಲಿಖಿತ ಸಮಜಾಯಿಷಿಯನ್ನು ಆರ್.ಸಿ. ಮಾಲೀಕರು 
ಇಲ್ಲಿರವರೆವಿಗೂ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ : ವಿವ- 19 /13 -14 , ದಿನಾಂಕ : 
21 - 06 - 2013ರಂದು ಪ್ರಕಟಣೆ ಹೊರಡಿಸಿರುತ್ತದೆ . ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ ದಿನಾಂಕ : 
10 - 07 - 2013ರಂದು ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ, ದಿನಾಂಕ : 08 - 08 - 2013ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು 
ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ : 01- 02 - 2014ರಂದು ವಾದ ಮಂಡಿಸಿ, ಬೀಟೆ ನಾಟಾವನ್ನು ಈ ವಾಹನದಲ್ಲಿ ಅಕ್ರಮವಾಗಿ 
ಸಾಗಿಸಲು ಉಪಯೋಗಿಸಿದ ಬಗ್ಗೆ ಉಪ ವಲಯ ಅರಣ್ಯಾಧಿಕಾರಿ ಅಂಬ್ಲಿಗೊಳ ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ . ಈ ವಾಹನದ 
ಮೇಲೆ ಕೇಸು ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಮ್ಮು ವರದಿಯನ್ನು ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ಇವರು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ . ದಾಖಲೆಗಳಿಂದ ಈ ವಾಹನವನ್ನು ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. 
ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ , ಅಭಿಯೋಜಕರ ವಾದವನ್ನು ಕೇಳಿದೆ . ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು 
ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 


ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ.ಪಿ . ಬ್ಯಾನರ್ಜಿ , ಕ.ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ವಾಹನ ಕೆಎ -09 -1459 ( ಛಾನ್ಸಿಸ್ ನಂ ST 
91 -IN -892862 , ಇಂಜಿನ್ ನಂ . ಕಾಣಿಸುತ್ತಿಲ್ಲ) ಮತ್ತು ಬೀಟೆ ಸೈಜ್ 5 = 0.146 ಎಂ3 ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೦೯೭ 


P. R. 231 


ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ : 26 - 02 - 2014 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 

ಪಿ. ಪಿ. ಬ್ಯಾನರ್ಜಿ 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
SC- 25 

- ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3 : ಅಮೊ , ವಾಹನ : ವಿವ : 03/13 - 14, ದಿನಾಂಕ : 26 - 02- 2014, 
ಉಪಸ್ಥಿತರು : 

ಪಿ. ಪಿ . ಬ್ಯಾನರ್ಜಿ, ಕ. ಅ. ಸೇ . 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಫಿರ್ಯಾದಿದಾರರು : 

ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ( ಸಹಾಯಕ ಸರ್ಕಾರಿ 

ಅಭಿಯೋಜಕರು , ಸಾಗರ). 
ಬಾಧ್ಯತೆದಾರರು 

ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ 
ಪ್ರಸ್ತಾವನೆ : 

ದಿನಾಂಕ : 24- 05 - 2013 ರಂದು ಸುಜುಕಿ ಮ್ಯಾಕ್ಸ್ 100 ಬೈಕ್ ಕೆಎ -25 - ಎ -24ರಲ್ಲಿ ಸಾಗುವಾನಿ ನಾಟಾ ಅಕ್ರಮವಾಗಿ ಸಾಗಿಸುತ್ತಿರುವಾಗ 
ಚೋರಡಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿನಾಂಕ : 24 - 05 - 2013 ರಂದು ಆನಂದಪುರಂ ವಲಯದ ಚೋರಡಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು 
ಶಿವಮೊಗ್ಗ ತಾಲ್ಲೂಕು ಕುಂಸಿ ಹೋಬಳಿ ಹಾಲ್ಕುಣಿ ಗ್ರಾಮದ ಚೋರಡಿ- ಶಿಕಾರಿಪುರ ಮುಖ್ಯ ರಸ್ತೆಯಲ್ಲಿ ಸಂಜೆ 7 ಗಂಟೆ ಸಮಯದಲ್ಲಿ ಗಸ್ತು 
ತಿರುಗುತ್ತಿರುವಾಗ ಶಿಕಾರಿಪುರದ ಕಡೆಯಿಂದ ಒಂದು ದ್ವಿಚಕ್ರ ವಾಹನ ಬರುತ್ತಿರುವುದನ್ನು ಬ್ಯಾಟರಿ ಬೆಳಕಿನ ಸಹಾಯದಿಂದ ನಿಲ್ಲಿಸಲು ಸೂಚನೆ ನೀಡಿದರೂ 
ವಾಹನ ನಿಲ್ಲಿಸದೇ ವೇಗವಾಗಿ ಮುಂದೆ ಹೋಗಿರುತ್ತದೆ . ಅದನ್ನು ಇಲಾಖಾ ಬೈಕ್‌ನಿಂದ ಬೆನ್ನಟ್ಟಿ ಸ್ವಲ್ಪ ದೂರದಲ್ಲಿ ಆ ವಾಹನವನ್ನು ಹಿಂದಕ್ಕೆ ಹಾಕಿದಾಗ 
ಅಸಾಮಿಗಳು ಅವರ ಬೈಕನ್ನು ರಸ್ತೆಯಲ್ಲಿ ಬಿಟ್ಟು ಕಾಡಿನೊಳಗೆ ಓಡಲು ಪ್ರಾರಂಭಿಸಿದರು. ಅವರನ್ನು ಬೆನ್ನಟ್ಟಿದರೂ ಕೈಗೆ ಸಿಗದೆ ಪರಾರಿಯಾದರು. ನಂತರ 
ವಾಹನದ ಹತ್ತಿರ ಹೋಗಿ ನೋಡಲಾಗಿ ವಾಹನ ಸುಜುಕಿ ಮಾಕ್ 100 ಬೈಕ್ ಕೆಎ - 25 - ಎ - 24 ಆಗಿದು , ( ಛಾಸಿಸ್ ನಂ . 3211291 , ಇಂಜಿನ್ ನಂ 
ಕಂಡುಬಂದಿರುವುದಿಲ್ಲ) ವಾಹನದ ಸೀಟಿನ ಮೇಲೆ 3 ಹಸಿಯಾದ ಸಾಗುವಾನಿ ತುಂಡುಗಳಿದ್ದು, ಅವುಗಳನ್ನು ಅಳತೆ ಮಾಡಲಾಗಿ 0.111 ಎಂ3 
ಪ್ರಮಾಣವಿರುತ್ತದೆ. ಈ ನಾಟಾಗಳ ಮೇಲೆ ಇಲಾಖಾ ಛಾಪಾದ ಗುರುತು ಕಂಡುಬಂದಿರುವುದಿಲ್ಲ . ಹಾಗೂ ಸಾಗಿಸಲು ರಹದಾರಿ ಇರುವುದಿಲ್ಲ. ಆದ್ದರಿಂದ 
ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ , ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ ಮತ್ತು ಜಮ್ಮು 
ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 33, 62, 71 ( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 
1969ರ ಉಪನಿಯಮ 144, 165ರ ಪ್ರಕಾರ ಆನಂದಪುರಂ ವಲಯದ ಅ. ಮೊ . ಸಂಖ್ಯೆ : 06 /03 -14ನ್ನು ದಾಖಲಿಸಿ, ನಂತರ ವಾಹನದೊಂದಿಗೆ ಎಲ್ಲಾ 
ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ 
ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ 
ಸುಪರ್ದಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಸುಜುಕಿ ಮ್ಯಾಕ್ಸ್ 100 ಬೈಕ್ ಕೆಎ - 25 - ಎ - 24ರ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3 - ಅಮೊ 
ವಾಹನ :ವಿವ- 2211 -12, ದಿನಾಂಕ : 28 - 06 - 2013 , 19 - 09 -2013ರಂದು ಸಾರಿಗೆ ಅಧಿಕಾರಿ, ಧಾರವಾಡ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಆದರೆ 
ಇಲ್ಲಿಯವರೆವಿಗೂ ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. ಇದರಿಂದ ಈ ವಾಹನದ ಆರ್. ಸಿ. ಮಾಲೀಕರಿಗೆ ಕರ್ನಾಟಕ 
ಅರಣ್ಯ ಕಾಯ್ದೆ 1963 ಸೆಕ್ಷನ್ 71 ( ಬಿ) (1)ರ ಪ್ರಕಾರ ನೋಟೀಸ್ ಜಾರಿ ಮಾಡಲು ಸಾಧ್ಯವಾಗಿರುವುದಿಲ್ಲ. ಮುಂದೆ ಈ ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡಾಗಲಾಗಲೀ , ಹರಾಜಿನಲ್ಲಿ ವಿಲೇ ಮಾಡಿದಾಗಲಾಗಲೀ ಆರ್.ಸಿ. ಮಾಲೀಕರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅವರಂತೆ 
ಆದೇಶವಾದಲ್ಲಿ ಅದಕ್ಕೆ ಸಾರಿಗೆ ಅಧಿಕಾರಿ , ಧಾರವಾಡ ಇವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ . 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ : ಸಿಆರ್‌ - 22 /13 - 14 , ದಿನಾಂಕ : 
29 - 08 - 2013ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು 
ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿನಾಂಕ : 28 - 11 - 2013ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ : 01 - 02 - 2014ರಂದು ವಾದ ಮಂಡಿಸಿ , ಸಾಗುವಾನಿ ನಾಟಾವನ್ನು ಈ ವಾಹನದಲ್ಲಿ 
ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ ಬಗ್ಗೆ ಚೋರಡಿ ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ . 
ಈ ವಾಹನದಲ್ಲಿ ಸಾಗುವಾನಿ ನಾಟಾಗಳನ್ನು ಅಕ್ರಮವಾಗಿ ಸಾಗಿಸಿರುವ ಬಗ್ಗೆ ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದಾಖಲೆಗಳಿಂದ ಈ 


೧೦೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


ವಾಹನವನ್ನು ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು 
ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ . ಪಿ. ಬ್ಯಾನರ್ಜಿ , ಕ. ಆ .ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು, ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ವಾಹನ ಸುಜುಕಿ ಮ್ಯಾಕ್ಸ್ 100 ಬೈಕ್ 
ಕೆಎ - 25 - ಎ - 24 ಆಗಿದ್ದು , ( ಛಾನ್ಸಿಸ್ ನಂ . 3211291, ಇಂಜಿನ್ ನಂ . ಕಂಡುಬಂದಿರುವುದಿಲ್ಲ) ಮತ್ತು ಸಾಗುವಾನಿ ನಾಟಾ 0. 111 ಎಂ3 ನ್ನು ಅಂತಿಮವಾಗಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ 
ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ : 26 - 02 - 2014 ರಂದು ನನ್ನ 
ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ದಿನಗಳ ಒಳಗಾಗಿ ಯಾರು 
ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಪಿ. ಪಿ . ಬ್ಯಾನರ್ಜಿ 
P . R . 232 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 
SC- 25 


M 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3 : ಅಮೊ :ವಾಹನ:ವಿವ:16 /13 -14 ದಿನಾಂಕ: 26 - 02 -2014 
ಉಪಸ್ಥಿತರು : ಪಿ. ಪಿ . ಬ್ಯಾನರ್ಜಿ, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 

ಸಾಗರ 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ , ( ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಾಗರ) 
ಅರೋಪಿಗಳು : 1) ಮರುಶೋತ್ತಮ 2) ಸತೀಶ 
ಅರ್ಜಿದಾರರು : ಯಾರು ಅರ್ಜಿ ಹಾಕಿರುವುದಿಲ್ಲ. 


ಪ್ರಸ್ತಾವನೆ : 


ದಿನಾಂಕ: 19 - 09 - 2013 ರಂದು ಟಿ . ವಿ .ಎಸ್ . ವಿಕ್ಟರ್ ಬೈಕ್ ಕೆಎ - 19 - ಯು - 8911 ಸಹಾಯದಿಂದ ಶ್ರೀಗಂಧವನ್ನು ಅಕ್ರಮವಾಗಿ 
ಸಾಗಿಸುತ್ತಿರುವಾಗ ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , ಚೊರಡಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿನಾಂಕ: 19 - 09 - 2013 ರಂದು ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೊರಡಿ ಮತ್ತು ಸಿಬ್ಬಂದಿಯವರು ಸಾಗರ ತಾಲ್ಲೂಕು, 
ಆನಂದಪುರಂ - ಯಡೆಹಳ್ಳಿ ವೃತ್ತದ ಹತ್ತಿರ ನಿಂತುಕೊಂಡು ರಸ್ತೆಯಲ್ಲಿ ಬರುವ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವಾಗ ರಿಪ್ಪನ್‌ಪೇಟೆ ಕಡೆಯಿಂದ ಒಂದು 
ಬೈಕ್‌ನಲ್ಲಿ ಇಬ್ಬರು ಆಸಾಮಿಗಳು ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ಆಸಾಮಿಗಳು ಬೈಕ್‌ನ್ನು ನಿಲ್ಲಿಸದೆ ಸ್ವಲ್ಪ ದೂರ ಚಲಿಸಿ ಬೈಕನ್ನು ರಸ್ತೆಯಲ್ಲಿ ಹಾಗೆ 
ಬಿಟ್ಟು ಇಬ್ಬರು ಆಸಾಮಿಗಳು ಓಡಲು ಪ್ರಾರಂಭಿಸಿದರು ಓಡಿಹೋದ ಆಸಾಮಿಗಳನ್ನು ಬೆನ್ನಟ್ಟಿದಾಗ ಒಬ್ಬ ಆಸಾಮಿ ಕೈಗೆ ಸಿಕ್ಕಿರುತ್ತಾನೆ, ಮತ್ತೊಬ್ಬ ಆಸಾಮಿ 
ಪರಾರಿಯಾಗಿರುತ್ತಾನೆ. ಅವನ ಹೆಸರು ಪುರುಶೋತ್ತಮ ಬಿನ್ ಯಮಕನಾಯ್ಕ ಗವಟೂರು ವಾಸಿ ರಿಪ್ಪನ್‌ಪೇಟೆ ಹೊಸನಗರ ತಾಲ್ಲೂಕು ಎಂದಾಗಿರುತ್ತದೆ. 
ಸ್ಥಳ ಪರಿಶೀಲಿಸಲಾಗಿ 2 ಪವರ್ ಟಿಲ್ಲರ್‌ಗಳಿದ್ದು, ಅವುಗಳಿಗೆ ನೋಂದಣಿ ಸಂಖ್ಯೆ ಕಂಡುಬಂದಿರುವುದಿಲ್ಲ. ಒಟ್ಟು 80 ಜಂಬಿಟ್ಟಿಗೆ ಕಲ್ಲುಗಳನ್ನು ಈ ಎರಡು 
ಟಿಲ್ಲರ್‌ಗಳ ಸಹಾಯದಿಂದ 5 ಮೀಟರ್ ಅಗಲ 10 ಮೀಟರ್ ಉದ್ದದ ಜಾಗದಲ್ಲಿ ಕೊರೆದು ತೆಗೆದಿರುತ್ತಾರೆ. 

ಈ ರೀತಿ ಅರಣ್ಯ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಕೊರೆದು ತೆಗೆದು ಕಾನೂನನ್ನು ಉಲ್ಲಂಘಿಸಿರುವುದರಿಂದ 2 ಟಿಲ್ಲರ್‌ ಮತ್ತು 80 ಜಂಬಿಟ್ಟಿಗೆ 
ಕಲ್ಲುಗಳನ್ನು ಮಹಜರ್ ಮತ್ತು ಜಪ್ಪು ವರದಿ, ಪ್ರಥಮ ವರ್ತಮಾನ ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಷನ್ 33, 71 ( ಎ ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144 , 165ರ ಪ್ರಕಾರ ಆನವಟ್ಟಿ ವಲಯದ ಅ. ಮೊ . 
ಸಂಖ್ಯೆ 7210 -11 ದಾಖಲಿಸಿರುತ್ತಾರೆ. ನಂತರ ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ಇವರು ವಾಹನವನ್ನು ಎಲ್ಲಾ ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ 
ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯ ಸಾಗರದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ 
ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ನಂತರ ಈ 2 ವಾಹನಗಳ ಬಗ್ಗೆ ಶ್ರೀ ಚಂದ್ರಪ್ಪ ಬಿನ್ ಬಂಗಾರಪ್ಪ, ಕಾಡೊಳ್ಳಿ ವಾಸಿ, ಕೆರೆಹಳ್ಳಿ ಗ್ರಾಮ , ಸೊರಬ ತಾ|| ಶ್ರೀ ಮಾಲತೇಶ ಬಿನ್ 
ಹನುಮಂತಪ್ಪ, ಕಾಡೊಳ್ಳಿ ವಾಸಿ, ಕೆರೆಹಳ್ಳಿ ಗ್ರಾಮ , ಸೊರಬ ತಾ|| ಇವರು ಈ ನ್ಯಾಯಾಲಯಕ್ಕೆ ದಿನಾಂಕ:18 -10 -2010ರಂದು ಅರ್ಜಿ ಸಲ್ಲಿಸಿ, ವಾಹನವನ್ನು 
ಶಿವೇಂದ್ರ ಬಿನ್ ರೇವಣಪ್ಪ ಗೌಡ, ತಾಳಗುಪ್ಪ, ಸೊರಬ ತಾಲ್ಲೂಕು ಇವರು ಬಾಡಿಗೆಗೆ ತೆಗೆದುಕೊಂಡು ಹೋಗಿದ್ದರು, ಕಲ್ಲು ಕೋರೆಯ ಜಾಗವು ಅರಣ್ಯ 
ಇಲಾಖೆಗೆ ಸೇರಿರುವ ಬಗ್ಗೆ ನಮಗೆ ತಿಳಿದಿರಲಿಲ್ಲ. ಬಾಡಿಗೆಗೆ ತೆಗೆದುಕೊಂಡು ಹೋದ 2 ಪವರ್ ಟಿಲ್ಲರ್‌ನ್ನು ಆನವಟ್ಟಿ ವಲಯದ ರೇಂಜರ್ ರವರು 
ಸೀಜ್ ಮಾಡಿ ಕಾನೂನು ಕ್ರಮ ಜರುಗಿಸಿರುತ್ತಾರೆಂದು, ನಾವು ತುಂಬ ಬಡವರೆಂದು, ವಾಹನ ಬಿಟ್ಟುಕೊಡಲು ಕೋರಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೦೯೯ 


ಆದರೆ ಈ ಇಬ್ಬರೂ ವಾಹನದ ಮೂಲ ದಾಖಲೆಗಳನ್ನು ಹಾಜರಡಿಸಿರುವುದಿಲ್ಲ. ಈ ಬಗ್ಗೆ ಈ ನ್ಯಾಯಾಲಯದಿಂದ ಕೈಬಿಡಿ: ಮೊ :ವಾಹನ: 
ವಿವ - 39 / 10 - 11 ದಿನಾಂಕ: 02 - 11 - 2013ರಂದು ತಿಳುವಳಿಕೆ ಪತ್ರ ಜಾರಿಮಾಡಿದ್ದು, ಈ ಪತ್ರಕ್ಕೆ ಶ್ರೀ ಚಂದ್ರಪ್ಪನಾಗಲೀ , ಶ್ರೀ ಮಾಲತೇಶನಾಗಲೀ 
ಇಲ್ಲಿಯವರೆವಿಗೆ ಉತ್ತರ ನೀಡಿರುವುದಿಲ್ಲ ಹಾಗೂ ಸದರಿ ವಾಹನಗಳ ಮೂಲ ದಾಖಲಾತಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್‌ - 2901 - 12 , ದಿನಾಂಕ:16 - 11 - 2011 
ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪತ್ರಿಯನ್ನು ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ, 
ದಿನಾಂಕ:25 -11- 2011ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಮತ್ತು ದಿನಾಂಕ:19 - 04 - 2012ರಂದು ರಾಜ್ಯ ಗೆಜೆಟ್ ಪ್ರತಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಿರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ 
ಕ್ಷೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

- ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:01- 02 - 2014ರಂದು ವಾದ ಮಂಡಿಸಿ , ಸದರಿ 2 ಪವರ್ ಟಿಲ್ಲರ್ ಸಹಾಯದಿಂದ ಅರಣ್ಯ 
ಪ್ರದೇಶದಲ್ಲಿ ಜಂಬಿಟ್ಟಿಗೆ ಕಲ್ಲುಗಳನ್ನು ಕೊರೆದು ತೆಗೆದಿರುವ ಬಗ್ಗೆ ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿ , ಪ್ರಥಮ 
ವರ್ತಮಾನ ವರದಿ, ಮಹಜರ್ ವರದಿ, ಜಪ್ಪು ವರದಿ ಮತ್ತು ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುವ ದಾಖಲೆಗಳಿಂದ ಈ ವಾಹನಗಳನ್ನು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಕೋರೆಮಾಡಿ, ಅಕ್ರಮವಾಗಿ ಕಲ್ಲು ತೆಗೆಯಲು ಬಳಸಿರುವುದು ಸಾಬೀತಾಗಿರುತ್ತದೆ. 
ಆದ್ದರಿಂದ ವಾಹನ ಮತ್ತು ಜಂಬಿಟ್ಟಿಗೆ ಕಲ್ಲುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ, ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ 
ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ. ಪಿ . ಬ್ಯಾನರ್ಜಿ ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ವಾಹನಗಳಾದ 2 ಪವರ್ ಟಿಲ್ಲರ್‌ ನಂಬರ್‌ 
ಇಲ್ಲ, ಒಂದರ ಇಂಜಿನ್ ನಂಬರ್ 057313, ಛಾನ್ಸಿಸ್‌ ನಂಬರ್‌ ಕಂಡುಬಂದಿಲ್ಲ. ಮತ್ತೊಂದರ ಇಂಜಿನ್ ನಂ : 061029, ಛಾನ್ಸಿಸ್ ನಂ : ಕಂಡುಬಂದಿಲ್ಲ 
ಮತ್ತು 80 ಜಂಬಿಟ್ಟಿಗೆ ಕಲ್ಲುಗಳನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು 80 
ಜಂಬಿಟ್ಟಿಗೆ ಕಲ್ಲುಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, 
ನಂತರ ಸರಿಪಡಿಸಿ ದಿನಾಂಕ:26 - 02 - 2014 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ 
ಹೊರಡಿಸಿದ 30 (ಮೂವತ್ತು ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಪಿ. ಪಿ. ಬ್ಯಾನರ್ಜಿ, 

ಅಧಿಕೃತ ಅಧಿಕಾರಿ ಹಾಗೂ 
PR- 228 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, 
SC - 25 

- ಸಾಗರ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ: ಬಿ3:ಅಮೊ : ವಾಹನ:ವಿವ:09 /13 -14 ದಿನಾಂಕ: 26 -02 - 2014 
ಉಪಸ್ಥಿತರು : ಪಿ. ಪಿ. ಬ್ಯಾನರ್ಜಿ , ಕ.ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ , 

ಸಾಗರ 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, ಹೊಸನಗರ ವಲಯ , ಹೊಸನಗರ, (ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಅರೋಪಿಗಳು : ಪತ್ತೆಯಾಗಿಲ್ಲ 
ಭಾದ್ಯತೆದಾರರು : ಯಾರು ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿನಾಂಕ: 03 - 08 - 2013 ರಂದು ಬಜಾಜ್ ಪ್ಲಾಟಿನಾ ಬೈಕ್ ಕೆಎ -16 - ಕೆ - 7208ರಲ್ಲಿ ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು ಕಸಬಾ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿನಾಂಕ: 03 - 08 - 2013 ರಂದು ಹೊಸನಗರ ವಲಯದ ಕಸಬಾ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು 
ಹೊಸನಗರ ತಾಲ್ಲೂಕು ಕಸಬಾ ಹೋಬಳಿ ಮುಂಬಾರು ಗ್ರಾಮದ ಹೊಸನಗರದಿಂದ ರಿಪ್ಪನ್‌ಪೇಟೆಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ರಾತ್ರಿ 10 - 30ರ 
ಸಮಯದಲ್ಲಿ ಗಸ್ತು ತಿರುಗುತ್ತಿರುವಾಗ ಒಂದು ದ್ವಿಚಕ್ರ ವಾಹನ ಕರಿನಗೊಳ್ಳಿ ಕಡೆಯಿಂದ ರಿಪ್ಪನ್‌ಪೇಟೆ ಕಡೆಗೆ ಬರುತ್ತಿರುವುದನ್ನು ನೋಡಿ, ನಿಲ್ಲಿಸಲು ಸೂಚನೆ 
ನೀಡಿದಾಗ , ಆಸಾಮಿಗಳು ವಾಹನವನ್ನು ಇಲಾಖೆಯವರು ನಿಂತ ಸ್ಥಳದಿಂದ ಸ್ವಲ್ಪ ದೂರ ಹಿಂದೆಯೇ ಬಿಟ್ಟು 2 ಜನ ಆಸಾಮಿಗಳು ವಾಹನದಲ್ಲಿದ್ದ ಒಂದು 
ಮೂಟೆಯನ್ನು ಎಸೆದು ಕರಿನಗೊಳ್ಳಿ ಕಡೆಗೆ ಓಡಲಾರಂಭಿಸಿದರು. ಅವರನ್ನು ಇಲಾಖೆಯವರು ಬೆನ್ನಟ್ಟಿದರೂ ಕೈಗೆ ಸಿಗದೆ ಪರಾರಿಯಾದರು. ನಂತರ 


೧೧೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


ವಾಹನವನ್ನು ಪರಿಶೀಲಿಸಲಾಗಿ ಬಜಾಜ್ ಪ್ಲಾಟಿನಾ ಬೈಕ್ ಕೆಎ - 16 -ಕೆ - 7208 ( ಛಾಸ್ವಿಸ್ ನಂ : MD2DDD222NWE 15924 ಇಂಜಿನ್ ನಂ : DUMBNE 
61889) ಆಗಿದ್ದು, ಪಕ್ಕದಲ್ಲಿ ಎಸೆದು ಹೋಗಿದ್ದ ಚೀಲವನ್ನು ಬಿಚ್ಚಿ ನೋಡಲಾಗಿ ಸುವಾಸನೆ ಭರಿತ ಶ್ರೀಗಂಧದ ತುಂಡುಗಳಿದ್ದು, ಈ ಶ್ರೀಗಂಧದ 
ತುಂಡುಗಳನ್ನು ಗರಗಸದಿಂದ ಕತ್ತಾಯಿಸಿದ್ದು, ಇಲಾಖಾ ಛಾಪಾದ ಗುರುತಿರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ ಮತ್ತು ಜಫ್ತು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಷನ್ 33 , 84, 86 , 87, 71( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144 , 165ರ ಪ್ರಕಾರ ಹೊಸನಗರ 
ವಲಯದ ಅ. ಮೊ . ಸಂಖ್ಯೆ 14 / 3 -14ನ್ನು ದಾಖಲಿಸಿ , ವಾಹನವನ್ನು ಎಲ್ಲಾ ದಾಖಲೆಗಳೊಂದಿಗೆ ವಲಯ ಅರಣ್ಯಾಧಿಕಾರಿ ಹೊಸನಗರ ವಲಯ , ಇವರ 
ಸಮಕ್ಷಮ ಹಾಜರಡಿಸಿರುತ್ತಾರೆ . 

ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರ ಇವರು ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿಡಿ :ಅಮೊ : ವಾಹನ:ವಿವ- 09 . 13 - 14 
ದಿನಾಂಕ : 07 - 08 - 2013 , ದಿನಾಂಕ:19 - 09 - 2013ರಂದು ಸಾರಿಗೆ ಅಧಿಕಾರಿ, ಚಿತ್ರದುರ್ಗ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಆದರೆ 
ಇಲ್ಲಿಯವರೆವಿಗೂ ಸಾರಿಗೆ ಅಧಿಕಾರಿ , ಚಿತ್ರದುರ್ಗ ಇವರು ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. ಇದರಿಂದ ಈ ವಾಹನದ 
ಆರ್ .ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ) (1) ಪ್ರಕಾರ ನೋಟಿಸ್ ಜಾರಿ ಮಾಡಲು ಸಾಧ್ಯವಾಗಿರುವುದಿಲ್ಲ. ಮುಂದೆ ಈ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಾಗಲಾಗಲೀ , ಹರಾಜಿನಲ್ಲಿ ವಿಲೇ ಮಾಡಿದಾಗಲಾಗಲೀ ಆರ್. ಸಿ. ಮಾಲೀಕರು ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿ ಅವರಂತೆ ಆದೇಶವಾದಲ್ಲಿ ಅದಕ್ಕೆ ಸಾರಿಗೆ ಅಧಿಕಾರಿ , ಚಿತ್ರದುರ್ಗ ಇವರೇ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್‌ - 22 /13 - 14 , ದಿನಾಂಕ : 
29 - 08 - 2013 ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಖಲಾನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು 
ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿನಾಂಕ: 28 - 11 - 2013ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ: 01 - 02 - 2014ರಂದು ವಾದ ಮಂಡಿಸಿ , ಶ್ರೀಗಂಧವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು 
ಉಪಯೋಗಿಸಿದ ಬಗ್ಗೆ ಕಸಬಾ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ಈ ವಾಹನದ ಮೇಲೆ ಕೇಸು 
ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ, 
ವಾಹನವನ್ನು ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ . ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು 
ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ. ಪಿ . ಬ್ಯಾನರ್ಜಿ ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ವಾಹನ ಬಜಾಜ್ ಪ್ಲಾಟಿನಾ ಬೈಕ್ 
ಕೆಎ - 16 - ಕೆ - 7208 ( ಛಾನ್ಸಿಸ್ ನಂ . MD2DDD222NWE 15924 , ಇಂಜಿನ್ ನಂ . DUMBNE 61889) ಮತ್ತು ಶ್ರೀಗಂಧದ 5 ತುಂಡುಗಳ ತೂಕ 18 
ಕೆ. ಜಿ. ಯನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ 
ದಿನಾಂಕ:26 - 02 - 2014 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 
(ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಪಿ . ಪಿ. ಬ್ಯಾನರ್ಜಿ , 

ಅಧಿಕೃತ ಅಧಿಕಾರಿ ಹಾಗೂ 
PR- 229 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , 
SC - 25 

- ಸಾಗರ 
- ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ , ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3/ ಅಮೋ / ವಾಹನ/ ವಿವ/ 32 / 11 - 12 , ದಿನಾಂಕ: 26ನೇ ಫೆಬ್ರವರಿ , 2014 
ಉಪಸ್ಥಿತರು : ಪಿ.ಪಿ. ಬ್ಯಾನರ್ಜಿ , ಕ.ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ವಲಯ, ಆನವಟ್ಟಿ, (ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಾಗರ) 
ಬಾಧ್ಯತೆದಾರರು : ಯಾರೂ ಇರುವುದಿಲ್ಲ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫, ೨೦೧೪ 


೧೧೦೧ 


ಪ್ರಸ್ತಾವನೆ: 

ದಿನಾಂಕ: 06 - 10 - 2011ರಂದು ಬಜಾಜ್ ಪಲ್ಸರ್ ಬೈಕ್ ಕೆಎ - 47 - ಜೆ - 5495ರಲ್ಲಿ ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು ಕೆರೆಹಳ್ಳಿ 
ಶಾಖೆಯ ವನಪಾಲಕರು ಪತ್ತೆ ಹಚ್ಚಿ ಬರೆದ ಮಹಜರ್ ವಿವರ ಈ ಕೆಳಗಿನಂತಿದೆ. 

ದಿನಾಂಕ: 06 -10 - 2011ರಂದು ಆನವಟ್ಟಿ ವಲಯದ ಕೆರೆಹಳ್ಳಿ ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಸೊರಬ ತಾಲ್ಲೂಕು ಜಡೆ ಹೋಬಳಿ , ತುಮರಿಕೊಪ್ಪ ಗ್ರಾಮದ ಸ. ನಂ . 36ರ ಗೋಮಾಳ ಸರ್ಕಾರಿ ಜಾಗದಲ್ಲಿ ಒಂದು ಶ್ರೀಗಂಧದ ಮರ ಕಡಿದು 
ತುಂಡುಗಳಾಗಿ ಪರಿವರ್ತಿಸಿಕೊಂಡು ಬೈಕ್‌ನಲ್ಲಿ ಸಾಗಿಸಲು ಪ್ರಯತ್ನಿಸುತ್ತಿರುವುದನ್ನು ಪತ್ತೆ ಹಚ್ಚಿ ನಂತರ ಹತ್ತಿರ ಹೋಗಿನೋಡಲಾಗಿ, ವಾಹನದ ಹತ್ತಿರದಲ್ಲಿ 
ನಿಂತಿದ್ದ ಅಸಾಮಿಗಳ ಹೆಸರು, ವಿಳಾಸ ಕೇಳಲಾಗಿ (1) ರಾಜೇಶ ಬಿನ್ ಗಣೇಶಾಚಾರಿ, 27 ವರ್ಷ , ಭಟ್ಕಳ ವಾಸ ಎಂದು ( 2) ಸತೀಶ್ ಬಿನ್ ಶುಕ್ರಯ್ಯ 
ದೇವಾಡಿ, 29 ವರ್ಷ , ಭಟ್ಕಳ ವಾಸ ಎಂದು ಮತ್ತು ಈ ಶ್ರೀಗಂಧದ ತುಂಡುಗಳನ್ನು ಬೈಕಿನಲ್ಲಿ ಸಾಗಿಸುತ್ತಿರುವುದಾಗಿ ತಿಳಿಸಿರುತ್ತಾರೆ. ವಾಹನ ಬಜಾಜ್ 
ಪಲ್ಸರ್ 150 ಸಿ.ಸಿ. ನೋಂದಣಿ ಸಂಖ್ಯೆ : ಕೆಎ - 47 - -5495 ಆಗಿರುತ್ತದೆ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ, ಶ್ರೀಗಂಧ ಮತ್ತು 
ಆಸಾಮಿಗಳನ್ನು ಪ್ರಥಮ ವರ್ತಮಾನ ವರದಿ, ಜತ್ತು ವರದಿ, ಮಹಜರ್ ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯಿದೆ 
1963 ಸೆಕ್ಷನ್ 84 , 86 , 87 ಪ್ರಕಾರ ಆನವಟ್ಟಿ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ: 74 /11-12ನ್ನು ವನಪಾಲಕರು ದಾಖಲಿಸಿ, ವಾಹನ, ಅರಣ್ಯ ಉತ್ಪನ್ನ , 
ಅಸಾಮಿಗಳನ್ನು ಮತ್ತು ದಾಖಲೆಗಳನ್ನು ಮುಂದಿನ ತನಿಖೆಗಾಗಿ ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ವಲಯ ಇವರ ಸಮಕ್ಷಮ ಹಾಜರಡಿಸುತ್ತಾರೆ. 

ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ಇವರು ಆರೋಪಿಗಳನ್ನು ಜೆ. ಎಂ .ಎಫ್.ಸಿ. ಸೊರಬಕ್ಕೆ ಒಪ್ಪಿಸಿ, ದಾಖಲೆಗಳೊಂದಿಗೆ ವಾಹನವನ್ನು ಈ 
ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ 
ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನವನ್ನು ಬಿ ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಸಾರಿಗೆ ಅಧಿಕಾರಿ , ಹೊನ್ನಾವರ ಇವರಿಗೆ ಈ ನ್ಯಾಯಾಲಯದಿಂದ 
ಬಿ3 / ಅಮೊ / ವಾಹನ / ವಿವ- 321-12, ದಿನಾಂಕ: 08 - 02 - 2013ರಂದು ಪತ್ರ ಬರೆದು ಕೋರಲಾಗಿದೆ. ಆದರೆ ಸಾರಿಗೆ ಅಧಿಕಾರಿ, ಹೊನ್ನಾವರ ಇವರು ಈ 
ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಇಲ್ಲಿಯವರೆಗೆ ಸಲ್ಲಿಸಿರುವುದಿಲ್ಲ. ಇದರಿಂದ ಆರ್. ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 
ಸೆಕ್ಷನ್ 71( ಬಿ) (1) ರ ಪ್ರಕಾರ ನೋಟೀಸ್ ನೀಡಲು ಸಾಧ್ಯವಾಗಿರುವುದಿಲ್ಲ. ಈ ವಾಹನವನ್ನು ಮುಟ್ಟುಗೋಲು ಹಾಕಿಕೊಂಡ ನಂತರ ಆರ್‌.ಸಿ. ಮಾಲೀಕರು 
ನ್ಯಾಯಾಲಯದ ಮೊರೆ ಹೋದಲ್ಲಿ ಅದಕ್ಕೆ ಸಾರಿಗೆ ಅಧಿಕಾರಿ , ಹೊನ್ನಾವರ ಇವರೇ ನೇರ ಹೊಣೆಗಾರರಾಗಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪ್ರಕಟಣೆ ಸಂಖ್ಯೆ: ಬಿ3 /ಅಮೊ / ವಾಹನ/ ಪ್ರಕಟಣೆ- ಸಿಆರ್ - 33/11 - 12 , 
ದಿನಾಂಕ: 17 - 01- 2012ರಂದು ಹೊರಡಿಸಿರುತ್ತದೆ . ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು 
ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ, 
ದಿನಾಂಕ: 04 - 02 - 2012ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಮತ್ತು ದಿನಾಂಕ: 22 - 03 - 2012ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ 
ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಪ್ರಕಟಣೆಯು ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ 
ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ : 01- 02 - 2014ರಂದು ವಾದ ಮಂಡಿಸಿ , ಸದರಿ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು 
ಸಾಗಿಸುತ್ತಿರುವಾಗ ಮಾಲು ಸಹಿತ ಆನವಟ್ಟಿ ವಲಯದ ಕೆರೆಹಳ್ಳಿ ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸ್ 
ದಾಖಲಿಸಿರುತ್ತಾರೆ. ಕೇಸ್ ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ, ಜಪ್ತಿ ವರದಿಯನ್ನು ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ಇವರು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುವುದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು 
ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲುಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ.ಪಿ. ಬ್ಯಾನರ್ಜಿ, ಕ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ವಾಹನವಾದ ಬಜಾಜ್ ಪಲ್ಸರ್ 150 ಸಿ.ಸಿ. 
ಬೈಕ್ ಕೆಎ -47 - ಜೆ -5495 ಮತ್ತು ಈ ವಾಹನದಲ್ಲಿದ್ದ 10 ಶ್ರೀಗಂಧದ ತುಂಡುಗಳನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆರ 
ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ, ದಿನಾಂಕ: 26 - 02 - 2014ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರೂ ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 

ಪಿ. ಪಿ. ಬ್ಯಾನರ್ಜಿ, 
PR 226 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
SC 25 

ಸಾಗರ ವಿಭಾಗ, ಸಾಗರ 


೧೧೦೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫, ೨೦೧೪ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3 /ಅಮೊ / ವಾಹನ/ ವಿವ / 30 / 12- 13 , ದಿನಾಂಕ : 26ನೇ ಫೆಬ್ರವರಿ, 2014 


ಉಪಸ್ಥಿತರು : ಪಿ . ಪಿ . ಬ್ಯಾನರ್ಜಿ, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ 
ಫಿರ್ಯಾದಿದಾರರು : ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ, ಸಾಗರ (ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : (1) ಲೋಕೇಶ (2) ಶ್ರೀಧರ (3) ಡಾಕಪ್ಪ 

ಬಾಧ್ಯತೆದಾರರು : ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ 
ಪ್ರಸ್ತಾವನೆ: 

ದಿನಾಂಕ: 29 - 11- 2012ರಂದು ಟಿ. ವಿ.ಎಸ್. ವಿಕ್ಟರ್ ಬೈಕ್ ಕೆಎ - 15 -3647ರಲ್ಲಿ ಒಂದು ಜೀವಂತ ಗೂಬೆಯನ್ನು ಅಕ್ರಮವಾಗಿ 
ಸಾಗಿಸುತ್ತಿರುವುದನ್ನು ಪೋಲಿಸ್ ಅರಣ್ಯ ಸಂಚಾರಿ ದಳ, ಸಾಗರ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿನಾಂಕ : 29 -11 - 2012ರಂದು ಪೋಲಿಸ್ ಅರಣ್ಯ ಸಂಚಾರಿ ದಳ , ಸಾಗರದ ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಸಂಜೆ 
3 ಗಂಟೆಗೆ ಶಿವಮೊಗ್ಗ ಜಿಲ್ಲೆ ಸಾಗರ ಪೇಟೆಯ ಅಶೋಕ ರಸ್ತೆಯ ಜಿದ್ದಾ ಲಾಡ್ಜ್ ಎದುರು 3 ಜನ ಅಪರಿಚಿತರು ಒಂದು ಲೋಕೇಶ್ ಬಿನ್ ವೀರಭದ್ರನಾಯ್ಕ , 
30 ವರ್ಷ, ಚಾಲಕ, ಒಕ್ಕೋಡಿ ವಾಸ, ಕುದರೂರು ಗ್ರಾಮ , ಕರೂರು ಹೋಬಳಿ, ಸಾಗರ ತಾಲ್ಲೂಕು ( 2) ಶ್ರೀಧರ ಬಿನ್ ರಾಮನಾಯ್ಕ , 40 ವರ್ಷ , 
ಬಾಳೆಗುಡ್ಡೆ ವಾಸ, ಕುದರೂರು ಗ್ರಾಮ , ಕರೂರು ಹೋಬಳಿ, ಸಾಗರ ತಾಲ್ಲೂಕು ( 3) ಡಾಕಪ್ಪ ಬಿನ್ ಭೀಮಾನಾಯ್ಕ, 30 ವರ್ಷ, ಬಾಳೆಗುಡ್ಡೆ ವಾಸ, 
ಕುದರೂರು ಗ್ರಾಮ , ಕರೂರು ಹೋಬಳಿ , ಸಾಗರ ತಾಲ್ಲೂಕು ಎಂದು ತಿಳಿಸಿದರು . ಇವರನ್ನು ತಪಾಸಣೆ ಮಾಡಲಾಗಿ ಲೋಕೇಶನ ಹತ್ತಿರ ಒಂದು ಕೆಂಪು 
ಬಣ್ಣದ ನೋಕಿಯಾ ಮೊಬೈಲ್ ಹಾಗೂ ಡಾಕಪ್ಪನ ಹತ್ತಿರ ಬಿಳಿ ಬಣ್ಣದ ನೋಕಿಯಾ ಮೊಬೈಲ್ ಇರುತ್ತದೆ. ಅಸಾಮಿಗಳ ಹತ್ತಿರ ಕೆಎ -15 -3647 ನಂಬರ್‌ನ 
ಟಿ. ವಿ.ಎಸ್. ವಿಕ್ಟರ್ ಬೈಕ್ ಇದ್ದು, ಬಾಕ್ಸ್‌ನಲ್ಲಿದ್ದ ಜೀವಂತ ಗೂಬೆಯನ್ನು ಏತಕ್ಕಾಗಿ, ಎಲ್ಲಿಂದ ತಂದರೆಂದು ಲೋಲಾನಾಯ್ಕನನ್ನು ಕೇಳಿದಾಗ 7 -8 ದಿನಗಳ 
ಹಿಂದೆ ಮೀನು ಹಿಡಿಯಲು ಬಲೆ ಹಾಕಿದ್ದು , ಅದಕ್ಕೆ ಒಂದು ಜೀವಂತ ಗೂಬೆ ಸಿಕ್ಕಿಹಾಕಿಕೊಂಡಿರುತ್ತದೆ. ಅದನ್ನು ಬಲೆಯಿಂದ ಬಿಡಿಸಿ ಮನೆಯಲ್ಲಿ 
ಇಟ್ಟುಕೊಂಡಿದ್ದೆವು. ಈ ದಿನ ಗೂಬೆಯನ್ನು ಯಾರಿಗಾದರೂ ಹಣಕ್ಕೆ ಮಾರಾಟ ಮಾಡಲು ನಾವು 3 ಜನ ಸಾಗರಕ್ಕೆ ತಂದಿದ್ದೆವು ಗಿರಾಕಿಯನ್ನು 
ಹುಡುಕುತ್ತಿರುವಾಗ ಪೋಲಿಸರು ಬಂದು ಹಿಡಿದರೆಂದು ತಿಳಿಸಿದರು. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, 3 ಜನ ಅಸಾಮಿಗಳು, ಜೀವಂತ ಗೂಬೆ, 
ಒಂದು ಬೈಕ್ , 2 ಮೊಬೈಲ್, 1 ಪ್ಲಾಸ್ಟಿಕ್ ಚೀಲ ಕಟ್ಟಿದ ಬಾಕ್ಸನ್ನು ಪೋಲಿಸರು ವಶಕ್ಕೆ ಪಡೆದು, ವಲಯ ಅರಣ್ಯಾಧಿಕಾರಿ , ಸಾಗರ ಇವರ ಸಮಕ್ಷಮ 
ಹಾಜರಡಿಸಿರುತ್ತಾರೆ. ನಂತರ ಸಾಗರ ಟೌನ್ ಉಪ ವಲಯ ಅರಣ್ಯಾಧಿಕಾರಿ ಪ್ರಥಮ ವರ್ತಮಾನ ವರದಿ, ಜಫ್ತು ವರದಿಯೊಂದಿಗೆ ಸಾಗರ ವಲಯದ 
ಅ. ಮೋ . ಸಂಖ್ಯೆ: 9212 - 13ನ್ನು ದಾಖಲಿಸಿರುತ್ತಾರೆ. ವಲಯ ಅರಣ್ಯಾಧಿಕಾರಿ , ಸಾಗರ ಇವರು ಆರೋಪಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ, ವಾಹನ ಮತ್ತು 
ಇತರೆ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿ ವಾಹನ, 2 ಮೊಬೈಲ್, ಮತ್ತು ಜೀವಂತ ಗೂಬೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತ್ತಾರೆ. ನಂತರ ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ಧಿಗೆ 
ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಬಿ ಪ್ರತಿಯನ್ನು ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3 / ಅಮೋ / ವಾಹನ/ ವಿವ- 30 /12 -13, ದಿನಾಂಕ: 
17 - 12 - 2012, ದಿನಾಂಕ: 04 - 07 - 2013ರಂದು ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಸಾರಿಗೆ ಅಧಿಕಾರಿ , ಸಾಗರ ಇವರು ಈ 
ವಾಹನದ “ ಬಿ ” ಪ್ರತಿಯನ್ನು ಪತ್ರ ಸಂಖ್ಯೆ: ಸಪ್ರಾಸಾಅ/ ಸಾಗರ/ಆರ್‌ಜಿಎನ್/ 3-14 , ದಿನಾಂಕ: 11- 07 -2013ರಲ್ಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ 

ಪ್ರತಿಯಲ್ಲಿ ಆರ್. ಸಿ . ಮಾಲೀಕರ ಹೆಸರು ಶ್ರೀ ಆರ್. ಕೃಷ್ಣಮೂರ್ತಿ ಬಿನ್ ರಾಮಣ್ಣಾಚಾರ್, ಪ್ರೊ || ವಿಶ್ವಕರ್ಮ ಇಂಡಸ್ಟ್ರೀಸ್, ಚೌಡೇಶ್ವರಿ ರಸ್ತೆ , 
ರಿಪ್ಪನ್‌ಪೇಟೆ, ಹೊಸನಗರ ತಾಲ್ಲೂಕು ಎಂದು ನಮೂದಿಸಿದ್ದು, ಈ “ ಬಿ ” ಪ್ರತಿಯಲ್ಲಿ ನಮೂದಿಸಿದ ಆರ್. ಸಿ. ಮಾಲೀಕರಿಗೆ ಈ ನ್ಯಾಯಾಲಯದಿಂದ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ) (1) ರ ಪ್ರಕಾರ ಕಾರಣ ಕೇಳಿ ಪತ್ರವನ್ನು ದಿನಾಂಕ: 08 - 08 - 2013ರಂದು ನೋಂದಣಿ ಅಂಚೆ ಮೂಲಕ 
ಜಾರಿ ಮಾಡಿ ವಾಹನ ಬೈಕ್ ಕೆಎ - 15 - ಜೆ - 3647 ಮತ್ತು 2 ಮೊಬೈಲ್, ಜೀವಂತ ಗೂಬೆಯನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎನ್ನುವುದಕ್ಕೆ ಅವರ ಲಿಖಿತ ಸಮಜಾಯಿಷಿಯನ್ನು 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ತಿಳಿಸಿರುತ್ತದೆ. ಆರ್. ಸಿ . ಮಾಲೀಕರು ನೋಟಿಸ್ ಪಡೆದ 
ಬಗ್ಗೆ ಸ್ವೀಕೃತಿಯನ್ನು ಅಂಚೆ ಇಲಾಖೆಯವರು ಈ ನ್ಯಾಯಾಲಯಕ್ಕೆ ಸ್ವೀಕೃತಿ ಪತ್ರವನ್ನು ಸಲ್ಲಿಸಿರುತ್ತಾರೆ. ಆರ್. ಸಿ. ಮಾಲೀಕರು ಯಾವುದೇ ಲಿಖಿತ 
ಉತ್ತರವನ್ನು ಈ ನ್ಯಾಯಾಲಯಕ್ಕೆ ಇಲ್ಲಿಯವರೆವಿಗೂ ಸಲ್ಲಿಸಿರುವುದಿಲ್ಲ . 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ: ವಿವ -19 /12 -13 , ದಿನಾಂಕ: 
21 - 06 - 2013ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ, ಗೆಜೆಟ್ ಮತ್ತು ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ ದಿನಾಂಕ: 
10 - 07 - 2013ರಂದು ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ ಮತ್ತು ದಿನಾಂಕ: 08 - 08 - 2013ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು 
ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ದಿನಾಂಕ: 01 -12 - 2012ರಂದು ಜೀವಂತ ಗೂಬೆಯನ್ನು ಪ್ರಕೃತಿಯಲ್ಲಿ ಸ್ವತಂತ್ರದಿಂದ ಬದುಕಲು ಸಾಗರ ತಾಲ್ಲೂಕು ವರದಹಳ್ಳಿ ರಸ್ತೆಯಲ್ಲಿರುವ 
ಪವಿತ್ರ ವನದಲ್ಲಿನ ಕಾಡಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ ಇವರ ಸಮಕ್ಷಮ ಬಿಡಲಾಯಿತು. ಈ ಬಗ್ಗೆ ಛಾಯಾಚಿತ್ರ 
ತೆಗೆದುಕೊಳ್ಳಲಾಯಿತು ಹಾಗೂ ಈ ಬಗ್ಗೆ ಮಹಜರ್ ಕ್ರಮ ಜರುಗಿಸಲಾಗಿದೆ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ: 01 - 02 - 2014ರಂದು ವಾದ ಮಂಡಿಸಿ , ಜೀವಂತ ಗೂಬೆಯನ್ನು ಅಕ್ರಮವಾಗಿ ಹಿಡಿದು 
ಸಾಗಿಸುತ್ತಿರುವುದನ್ನು ಪೋಲಿಸ್ ಅರಣ್ಯ ಸಂಚಾರಿ ದಳ, ಸಾಗರ ಮತ್ತು ಸಾಗರ ಟೌನ್ ಉಪ ವಲಯ ಅರಣ್ಯಾಧಿಕಾರಿಗಳು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೧೦೩ 


ದಾಖಲಿಸಿರುತ್ತಾರೆ. ನಂತರ ವಲಯ ಅರಣ್ಯಾಧಿಕಾರಿ, ಸಾಗರ ಇವರು ವಾಹನವನ್ನು ಎಲ್ಲಾ ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. 
ಇದರಿಂದ ಈ ವಾಹನವನ್ನು ಅಕ್ರಮ ಕೃತ್ಯ ನಡೆಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ 
ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು 
ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ . 

ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಪಿ . ಪಿ. ಬ್ಯಾನರ್ಜಿ, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಅರಣ್ಯ ಮೊಕದ್ದಮೆಯಲ್ಲಿ ಜಫ್ತು ಮಾಡಿದ ವಾಹನ ಟಿ. ವಿ .ಎಸ್ , ವಿಕ್ಟರ್ ಬೈಕ್ 
ಕೆಎ - 15 - 3647, 2 ಮೊಬೈಲ್‌ನ್ನು ಮತ್ತು ಜೀವಂತ ಗೂಬೆಯನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ ವಾಹನ , 2 ಮೊಬೈಲ್‌ನ್ನು ಮತ್ತು ಜೀವಂತ ಗೂಬೆಯನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು 
ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ , ನಂತರ ಸರಿಪಡಿಸಿ, ದಿನಾಂಕ: 26 - 02 - 2014ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ) ದಿನಗಳ ಒಳಗಾಗಿ ಯಾರೂ ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 

ಪಿ. ಪಿ. ಬ್ಯಾನರ್ಜಿ , 
PR 227 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
SC 25 

ಸಾಗರ ವಿಭಾಗ, ಸಾಗರ 
COMMERCIAL TAXES DEPARTMENT 
OFFICE OF THE COMMISSIONER OF COMMERCIAL TAXES (KARNATAKA ), 
VANIJYA THERIGEGALA KARYALAYA , KALIDASA ROAD , GANDHINAGAR , BANGALORE -560009 . 


N 


PREAMBLE 


No , ADCOM (I & C)/DC(A3)- CR:158/2013 -14 , Bangalore , Dated : 05th March , 2014 , 
Whereas , Sub - section (2 ) of Section 53 of the Karnataka Value Added Tax Act, 2003 (Karnataka Act No. 32 of 2004 ) 
specifies that certain documents shall accompany a goods vehicle which has to be produced at the time of checking of such vehicle 
and 

Whereas Clause (b ) of Sub -section (2) of Section 53 of the Karnataka Value Added Tax Act, 2003 (Karnataka Act No. 32 of 
2004 ) authorizes the Commissioner to notify the documents which should accompany the goods carried in the goods vehicle and 

Whereas such production and verification of the documents consume time andmay also lead to avoidable delays at the time 
of check and 

Whereas it is expedient in the public interest to have a system where all transactions recorded in such documents are 
properly accounted for by the dealers and 

Whereas Sub -section 2 - A of Section 53 of the Karnataka Value Added Tax Act, 2003(Karnataka Act No . 32 of 2004 ) 
authorizes the Commissioner to notify the goods , the transport of which needs to be entered in the notified website . 

Now , therefore, in exercise of the powers vested under Sub - section 2- A of Section 53 of the Karnataka Value Added Tax Act, 
2003(Karnataka Act No . 32 of 2004 ) and in supersession of the Notification No. ADCOM (I& C )/P . A./CR -31/ 2011 -12 dated 09 -10 -2013, 
following Notification is issued and it comes into effect from 01-04 - 2014 . 

NOTIFICATION 


PART- A 


FOR DESPATCHES BY REGISTERED DEALERS AS A RESULT OF SALE 
1. Every dealer registered under the Act who despatches any of the following goods : 

1 . Arecanut 
2. Automobile parts and accessories thereof of all kinds 
3. Bitumen (Asphalt) and Cold Tar 
4 . Cardamom 
5 . Cashew 
6 . Cement 


2008 FDDE837 dome, ndiwao , me 09 , 9008 

ಭಾಗ ೩ 
7 . Cement Concrete Blocks and Cement Bricks of all sizes 
8 . Chemicals of all kinds 
9. Coffee Seeds 
10. Cotton 
11. Edible Oil including Vanaspathi 
12 . Electrical goods of all kinds including appliances 
13. Electronic goods of all kinds 
14 . Flooring /Wall tiles of all kinds 
15 . Furniture and parts thereof of all kinds 
16 . Glass in all forms 
17 . Granite/Marble blocks, slabs and tiles 
18 . Hardware of all kinds 
19 . Hosiery goods 
20 . Iron and Steel as described in item ( iv ) of Section 14 of the CST Act, 1956 
21. Khaini, Cigarettes, Zarda and all tobacco products. All kinds of Tobacco other than Raw Tobacco , Pan Masala, Pan 
Chatnis , Scented Snuffs and Kheemam 
22 . Lubricant oil including Waste oil 
23. Machinery of all kinds and parts thereof 
24 . Non - ferrous metals in all forms 
25 . Oil Seeds including copra 
26 . Oil Cake of all kinds 


27 . Ores of all kinds 


28 . Packing materials of all kinds 


29 . Paints 


30 . Paper of all kinds 
31. Pepper 
32 . Plastic Granules / Powders of every description , 
33 . Plywood , Veneer, Boards including flooring boards and laminated sheets 
34 . Ready Mix Concrete 
35 . Readymade garments , clothing accessories and other made up textile articles mentioned in Entry No .78 of Third Schedule 
of theKVAT Act, 2003. 
36 . Rubber 
37 . Sanitary fittings of every description 
38 . Scrap of ferrous and non - ferrous metals 
39 . Tea 
40. Timber including Eucalyptus and Casurina 

as a result of sale, whose sale value exceeds twenty five thousand rupees shall enter the details of such goods in the format 
appearing in one of the departmental websites namely , http ://vat.kar.nic . in /, http ://sugam .kar.nic .in . http ://sugam2.kar. nic .in , before the 
movement of goods commences. A photocopy of the tax invoice shall be carried , in addition to entering the details in the departmental 
website , when the goods covered by a single invoice is carried in more than one goods vehicle . Further if a single invoice has more 
than one commodity even after uploading the details onto the website , the invoice would have to be carried with the goods vehicle . The 
following details shall be uploaded on the website : 

TIN ofthe consignor 
Name and address of the Consignor 
TIN of the consignee 


ಭಾಗ ೩ 


BUDE & 37 DOZJE, TOUJOo , 08 , 2008 


00038 


Name and address of the consignee 
Place from where goods are consigned 
Place to which goods are consigned 
Invoice, Delivery Challan , Gate Pass , Declaration or the like . 
Date of invoice or date of any of the above mentioned documents 


Description of goods 


Quantity of goods 
Taxable value of goods 


12 


Amount of tax collected 


13 


Other amount if any 


14 


Total amount of invoice 


15 Date of despatch 
Further , the following details may also be uploaded ; 

Goods vehicle number 
LR number 


LR Date 


2. 


The dealers dispatching goods other than those mentioned in Para-l above may also upload information in the above mentioned 
manner so as to facilitate expeditious clearance at the check posts . 

PART-B 
FOR TRANSPORTATION NOT AS A RESULT OF SALE 
Every dealer registered under the Act who transport any taxable goods not as a result of sale shall enter the details of 
the goods being transported in goods vehicle in the format appearing in one of the departmentalwebsites namely : http:// 
vat.kar.nic .in ./- http ://sugam .kar .nic.in , http ://sugam2.kar.nic . in . Such entry shall bemade before themovement of goods 
commences . The following details shall be uploaded on the website : 


TIN of the consignor 


Name and address of the Consignor 


3 


TIN of the consignee 


4 


Name and address of the consignee 


Place from where goods are consigned 


Place to which goods are consigned 


Purpose of Transport 


Sl.No . of Stock Transfer/ Branch Transfer Memo/Gate 
Pass/Delivery Challan or the like. 


Date of the documents mentioned above 


10 


Description of goods 


11 


Quantity of goods 


12 I va 


Value of goods 


13 Date of despatch 
Further, the following details may also be uploaded ; 

1 | Goods vehicle number 

L . R . Number 
3 L .R .Date 


000 


BUDE & 37 DOZUJE, TOOwad , se 08 , 2008 


ಭಾಗ ೩ 


4 . Such transportation of goods shall include transportation wherein the buyer has taken possession of goods after purchase 
and is transporting the same to self. If the seller is an unregistered dealer then the dealer purchasing the goods should enter details as 
both consignor and consignee . 

PART - C 
FOR RECEIPT OF GOODS FROM PLACES OUTSIDE THE STATE 
5 . Every dealer registered under the Act who receives (as a result of purchase or otherwise and which includes import from 
outside the country ) the following goods from outside the State : 

Automobile parts and accessories thereof of all kinds 
Bitumen (Asphalt) and Cold Tar 


Cement 


Cement Concrete Blocks and Cement Bricks of all sizes 


Chemicals of all kinds 


Dry Fruits 


Edible oil including Vanaspathi 


Electrical goods of all kinds including appliances 


Electronic goods of all kinds 


Flooring /Wall tiles of all kinds 


Furniture and parts thereof of all kinds 


Glass in all forms 


Granite /Marble blocks , slabs and tiles 


Hardware of all kinds 


Hosiery goods 


Iron and Steel as described in item ( iv ) of Section 14 of the CST Act, 1956 
Khaini, Cigarettes, Zarda and all tobacco products , All kinds of Tobacco 
other than Raw Tobacco , Pan Masala, Pan Chatnis, Scented Snuffs and 
Kheemam 


Machinery of all kinds parts and accessories thereof 


Non - ferrousmetals in all forms 


Oil cake of all kinds 
Ores of all kinds 


Packing materials of all kinds 
Paints 


Paper of all kinds 


Pepper 
Plastic Granules / Powders of every description 
Plywood , Veneers, Boards including flooring boards and laminated sheets 
Ready Mix Concrete 
Readymade garments , clothing accessories and other made up textile 
articles mentioned in Entry No. 78 of Third Schedule of the KVAT Act , 2003. 
Sanitary fittings of every description . 


Tea 


Timber including Eucalyptus and Casurina 


ಭಾಗ ೩ 


BOE & 37 DOZJE, TODO, we 08 , 9008 


0002 


shall enter the following details of the goods being received in the format appearing in one of the departmental websites 
namely : http ://vat.kar .nic.in /. http ://sugam .kar.nic .in http :// sugam2.kar.nic . in before the goods vehicle enters the State: 


2 


6 


1 TIN of the consignor 

Name and address of the Consignor 

TIN of the consignee 
4 Name and address of the consignee 

Place from where goods are consigned 
Place to which goods are consigned 
Invoice Number (issued by seller ) if movement is as a 
result of purchase 
Serial number any other document if received otherwise 
than by way of purchase 

Date of invoice /document 
10 Description of goods 
11 Quantity of goods 
12 Value of goods 

13 | Probable date of receipt 
Further , the following details may also be uploaded ; 

Goods vehicle number 
2 | L .R . Number 

3 L . R .Date 
6 . The dealers receiving other goods may also upload information in the aforesaid manner so as to facilitate expeditious 
clearance at the check posts . 

PART - D 
FOR MOVEMENT OF GOODS WITHIN A REVENUE DISTRICT LIMITS FOR JOB WORK 
7 . (a ) The dealers who are transporting any taxable goods from their place of business to any other place within the limits of a 
revenue district for the purposes of job -work of all kinds, shall enter the following details of the goods in the format appearing in one of 
the departmental websites namely: : http ://vat.kar.nic .in /., http ://sugam .kar.nic . in , http ://sugam2.kar.nic.in . before the movements of 
goods commences . 


TIN of the consignor 


1 
2 


3 


4 
5 
6 
7 
8 
9 


Name and address of the Consignor 
TIN of the consignee (If registered dealer) 
Name and address of the consignee 
Place from where goods are consigned 
Place to which goods are consigned 
Purpose of Transport 
SI.No . of Delivery Challan or the like. 


Date of the documents mentioned above 


10 | Description of goods 
11 Quantity of goods 
12 Value of goods 

Date of despatch 


13 


Further, the following details may also be uploaded ; 

1 | Goods vehicle number 
2 L . R . Number 
3 L . R .Date 


0000 


BUDE & 37 DOZJE, TOODOO , we 08 , 9008 


ಭಾಗ ೩ 


(b) Any further movement of the goods coming under clause (a) above, shall be supported by the labour charges bill or self 
printed delivery challan or Form VAT - 515 issued by the dealer or person who has carried on job work for the registered dealer and 
such document shall contain the unique number relating to the e - SUGAM . 


PART - E 


FOR MOVEMENT OF GOODS WITHIN A REVENUE DISTRICT LIMITS FOR THE 

PURPOSES OTHER THAN AS A RESULT OF SALE OR JOB WORK 
8 . The dealers who dispatches any taxable goods from their place of business to any other place within the limits of a 
revenue district other than as a result of sale or job work but for the purposes like weighment; line sale ; transfer to or from depot 
godown (warehouse), branch . head office ; shall use self - printed delivery notes in Form VAT 515 . 


PART - F 


PROCEDURE TO ENTER THE INFORMATION IN PARTS A , B , C AND D OF THE NOTIFICATION IN e -SUGAM 
9 . Formaking entries in the format given above, the following procedure may be followed : 
a ) Every such dealer shall log onto any one of the following three websites : 


( 1) http ://vat.kar.nic. in / 


( 2 ) http :// sugam .kar.nic .in 


(3 ) http ://sugam2.kar.nic.in 

b ) Every such dealer shall obtain his user name and password from the jurisdictional LVO or VSO , if it is not already 
communicated to him by LVO or VSO , for logging on to the departmental website for making entries in Part A . B . C . and D . the dealer is 
required to chose the appropriate field as appearing in the common format by clicking the corresponding options . 

c) Using the user name and password communicated to him /her by the jurisdictional Local VAT Officer (LVO ) or VAT sub 
Officer (VSO ) he shall proceed to make entries with the help of the instructions contained in the website in Part A , B , C , and D , of the 
notification , the dealer is required to choose the appropriate field as appearing in the common format by clicking the corresponding 
options . The dealer can choose appropriate box in the common module e- SUGAM for all types of entries in part " A" , " B " " C " or " D " as 
the case may be of the Notification . 

d ) After submission of the requisite information , the computer would generate and display a unique number. The dealer should 
note down this number on paper in a clear and legible manner. There would also be a facility to take a print from the computer and this 
print will have all the details Uploaded by the dealer along with the unique number . The person in charge of the goods vehicle shall 
produce the unique number to the check post officer or any other officer who intercepts the goods vehicle enroute in the State . In case , 
the dealer is unable to generate such unique number in the place of loading of goods, due to non availability of internet or computer 
facility he may still log on to the notified websites , at a place where such internet or computer facility is available and upload the 
required details and then obtain the unique number . 

e) Every such dealer shall view the report of all such entriesmade and unique numbers generated by him during every week for 
which a facility is provided on the websites to ensure the correctness of the entries and also to ensure that the facility of entry of 
transactions made by him is notmisused by any unauthorized person . In case a dealer finds that any entry of transactions recorded in 
his account is not entered by him , he should immediately change his password and if for any reason he is unable to change the 
password he should report this fact to the jurisdictional LVO or VSO in writing . Further, such dealer shall also inform the jurisdictional 
LYO or VSO within three days from the date of entry of such transaction which he claims to be not made by him . 

f) The dealer should keep the pass word in proper custody. The dealers are advised to change the password at regular 
intervals. 

g) In order to ensure that there are no instances ofmisuse of the facility of e-SUGAM , it is prescribed that the e - SUGAM once 
uploaded shall be valid for the following durations: 


If the distance from the origin of the goods to the 
destination is less than 100 KMs 


validity period is 2 days from the day of 
uploading 


02 


If the distance from the origin of the goods to the 
destination is between 101 KMs to 500 KM 
If the distance from the origin of the goods to the 
destination is between 501 KMs to 1000 KMS 


validity period is 3 days from the day of 
uploading 
validity period is 5 days from the day of 
uploading 


ಭಾಗ ೩ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೧೫, ೨೦೧೪ 


0005 


| 04 


If the distance from the origin of the goods to the 
destination is between 1001 KMs to 2000 KM 


validity period is 10 days from the day of 
uploading 
validity period is 12 days from the day of 
uploading 


05 


If the distance from the origin of the goods to the 
destination is 2001 KMs and above 


The day will be reckoned as 24 hours from the time of uploading . 

10 . Instances of non -compliance of this Notification or entering of wrong data would invite penalties under sub-section (12 ) of 
Section 53 of the Karnataka Value Added Tax Act, 2003 (Karnataka Act No . 32 of 2004 ). 


PART -G 


ADDITIONAL FACILITIES IN THE e -SUGAM AVAILABLE IF UPLOADED THROUGH INTERNET VIA COMPUTER 


11 . The following additional facilities are available to the dealers, who upload the information required for the issue of 
e -SUGAM through Internet using a computer : 

1. Multiple username and password : If the dealer has more than one place of business and requires more than one 
password , he shall apply to the jurisdictional LVO /VSO . The jurisdictional LVONSO will forward the request to Head Quarters who 
would then issue required number of passwords as requested by the dealer. 

2 . Uploading of details ofmultiple commodities specified in a single invoice : If there are more than one commodity in 
an invoice , the dealer may specify the consolidated value of all such commodities and the description of commodities may be entered 
in the box provided in the entry form . 

3. Entering multiple invoices relating to the same consignor/consignee : If there are goods covered by multiple invoices 
relating to the same consignor/ consignee being transported in the same goods vehicle , the dealer may upload the total value and 
quantity of goods covered by all such invoices. The invoice number of each and such invoices should be mentioned in the additional 
column provided . 

PART- H 
PROCEDURE TO ENTER THE INFORMATION IN m - SUGAM FOR PURPOSES OF 

PART - A , B , C AND D OF THE NOTIFICATION 
12 . For dealers who do not have the facility of computer, a system called m -SUGAM is put in place for enabling the dealers 
to upload the details of goods to be transported into the department s website through their own mobile phones . m -SUGAM is a 
method for getting the e - SUGAM number for arrival and movement of goods through SMS from their own mobile phone number . For 
using the m -SUGAM service , the dealer has to write to the LVO /VSO concerned using his existing user-name & password and register 
two mobile numbers for e - SUGAM . 

a. For uploading the information in m - SUGAM the dealer in the first place has to login to one of the department s website 
namely http ://vat.kar .nic .in , http ://sugam .kar.nic .in , http ://sugam 2.kar.nic .in / and register the commodities dealing in for the purposes of 
availing of the e -SUGAM facility, using the option Reports and Help — Add e - SUGAM commodities and then select the commodities 
which he /she would be transporting, for m - SUGAM purpose and save the same. He has to note down the commodity codes 
corresponding to the commodity added/saved and then mention the relevant commodity code numbers in the m - SUGAM for the 
purpose of sending the SMS for generating m - SUGAM number . 

b . There are six parameters used for sending the information through SMS to a designated mobile telephone 
Nos. 9212357123 or 9243355223 . Once the information sent reaches the department s server , the system will validate the details of 
information and generates m - SUGAM number and return it back to the sender for being used by the sender for enabling its use during 
movement of goods. The number so generated may be passed on to the transporter for issuing it at the check -post or at the point of 
interception of the goods vehicle by the officers of the department. The SMS format for sending the information of the details of goods 
to be transported for getting the m - SUGAM number generated is as under: 

KSR [Space] (Write Type of Transaction ) [Space] (Write Type of Category of Transaction ) [Space] OTHER PARTY TIN 
[Space] INVOICE NUMBER [Space ] TAXABLE VALUE [Space] TAX AMOUNT [Space ] COMMODITY CODE [Space] OTHER PARTY 
LOCATION 


c. The system will carry out the following validations before processing the request in case of failure of validation the system 
sends the appropriate errormessage to the mobile number : 

1. It will validate themobile number linked to the trader s TIN before accepting the request. 
2. It will validate the correct key word - KSR for Karnataka. e- SUGAM . 


0000 


BUDE & 37 DOZUJE, TOOwad , se 08 , 2008 


ಭಾಗ ೩ 


3 . It will validate the correctness of codes forWS/IS /IM /EX and for TYPE _ SAL / PUR/ THP /SGS/ JRL/STR /STD /CSR / 

CSD / OTH . 
4 . It will verify the TIN of the local registered dealer ofKarnataka wherever the TIN is entered . 

5 . It will validate the COMM _ CODE against the commodity registered by the dealer for SUGAM purposes. 
d . The following table gives the parameters with explanation and acceptable values : 


Sl. No. 


Parameter Name 


Type of 
Transaction 


Category of 
Transaction 


Description 

Acceptable Value 
Indicates whether the transaction | WS - Within State 
is within the State or outside the IS - Inter-State 
State 

EX - Export 

IM - Import 
Indicates type of transaction being SAL - After Sale 
carried out 

PUR - After Purchase 
THP - To His Principal 
SGS - To Shop /Godown 
JRL - Job Work/ Return /Line Sales 
CSD - Consignment Sale (Despatch) 
CSR - Consignment (Receipt) 
STD - Stock Transfer (Despatch ) 
STR - Stock (Receipt) 

OTH - Others 
Indicated the TIN of the other Party C - Consumer/Un-regd . Dealer 

TIN – 11 digits TIN of the Reg. Dir . 
Indicates the document/ invoice 10 Character of ALPHA NUMERIC value . 
number of the transaction 

Special characters not allowed 
Indicates the taxable value of the 10 Digits numeric values 
invoice /document/goods 
Indicates the amount of tax 10 Digits numeric values 
collected in the invoice 
Indicates the commodity code of 5 Digits numeric values 
commodities registered by the 
dealer in the department s Website 
Indicates the place where the goods 
are moved to in case of 
sale/dispatch or place from where 
the goods are moved from in case 
of purchase /receipt. 


Other Party _ TIN 


Invoice Number 


Taxable Value 


Tax Amount 


Code Number 
of the Commodity 


Other Party 


cters 


Location 


Ajay Seth , 

Commissioner of Commercial Taxes (Karnataka). Bangalore. 
P . R . 223 

ನಿಯಂತ್ರಕರ ಕಚೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ , ಬೆಂಗಳೂರು ಜಲಮಂಡಳಿ ಕಟ್ಟಡ, 

630J a , djeo , 230141003 – 009 
2008 : 20JJ: 25 /89 / 2014 – 15 / 162, adot: 26 .04.2014 . 

ಸೇರ್ಪಡೆ 
ದಿನಾಂಕ : 06 .02.2014ರ ಕರ್ನಾಟಕ ರಾಜ್ಯ ಪತ್ರದ ಭಾಗ -3ರ ಪುಟ 369ರಲ್ಲಿ ಪ್ರಕಟವಾಗಿರುವ ಧಾರ್ಮಿಕ ದತ್ತಿ ನಿಧಿಯ ಲೆಕ್ಕಪತ್ರಗಳ 
“ QQ023 2008 : CSA 25 /89 /2013 – 14 OJD 07: 27 .12 . 2013" Nodo Deus supa E DinS370. 

ಕೋಶಾಧಿಕಾರಿಗಳು 
P . R . 261 
Sc. 150 

ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫, ೨೦೧೪ 


೧೧೧೧ 


ವಿರುದ್ಧ 


ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ ಚಾಮರಾಜಪೇಟೆ, ಬೆಂಗಳೂರು- 18 

ದಾವಾ ಸಂಖ್ಯೆ : ಜೆಆರ್‌ಬಿ/ಡಿಐಎಸ್ /167 /1996 - 97 
ವಾದಿ 

ಪ್ರತಿವಾದಿ 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , 

ಕಾರ್ಯದರ್ಶಿ , 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., 

ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 56 , 
ಚಾಮರಾಜಪೇಟೆ, ಬೆಂಗಳೂರು- 560 018 

ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಡಾ . ಹೆಚ್ . ಪಿ . ಶಾಂತಕುಮಾರ್, 
ಬಿನ್ ಹೆಚ್.ಕೆ. ಪುಟ್ಟಸ್ವಾಮಿ ಗೌಡ, ಅಧ್ಯಕ್ಷರು,ಕೊನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ 
ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ಸುರೇಶ್ , ಬಿನ್ ಶ್ರೀ ರಘು, 
ಕಾರ್ಯದರ್ಶಿ, ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ .56 , ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, 
ಬೆಂಗಳೂರು- 04 
ಶ್ರೀ ಅಜಿತ್ ಎಸ್ . ಚಡಗರ್ , 
ಬಿನ್ ಸತ್ಯರಾಜ್ ಚಡಗರ್ , ನಿರ್ದೆಶಕರು , ಕಾರ್ಯದರ್ಶಿ, 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 56 , 
ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ಬಿ. ಜೆ. ಸುರೇಶ್, 
ಬಿನ್ ಲೇಟ್ ಜವರೇಗೌಡ, ನಿರ್ದೆಶಕರು, ಕೊನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ 
ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀಮತಿ ಕೆ. ವಿ . ಉಷಾ, 
ಕೋಂ ಹೆಚ್ . ಪಿ. ಶಾಂತಕುಮಾರ್, ನಿರ್ದೆಶಕರು, ಕೊನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ 
ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀಮತಿ ಸಾವಿತ್ರಮ್ಮ , 
ಕೋಂ ಲೇಟ್ ಕೆ. ವೀರಯ್ಯ , ನಿರ್ದೆಶಕರು , ಕಾರ್ಯದರ್ಶಿ, ಕೊನಾರ್ಕ್ 
ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ .56 , ಸುಬ್ಬರಾಮಚೆಟ್ಟಿ 
ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ದೇವಾನಂದ ಪೈ , ಕೆ. 
ಬಿನ್ ಗೋಪಾಲ ರಾವ್ ಕೆ ., ನಿರ್ದೆಶಕರು, ಕಾರ್ಯದರ್ಶಿ, ಕೊನಾರ್ಕ್ 
ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ .56 , ಸುಬ್ಬರಾಮಚೆಟ್ಟಿ 
ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ಉಲ್ಲಾಸ್ ಎಸ್ . ಚಡಗರ್ , 
ಬಿನ್ ಸತ್ಯರಾಜ್ ಚಡಗರ್ , ನಿರ್ದೆಶಕರು, ಕಾರ್ಯದರ್ಶಿ, 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ . 56 , 
ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ನರಸಿಂಹಯ್ಯ , 
ಬಿನ್ ಗಂಗಣ್ಣ , ನಿರ್ದೆಶಕರು, ಕಾರ್ಯದರ್ಶಿ, ಕೊನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ . 56 , ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ 
ವೃತ್ತ , ಬಸವನಗುಡಿ, ಬೆಂಗಳೂರು- 04 


೧೧೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 

ಭಾಗ ೩ 
11. ಶ್ರೀಮತಿ ಹನುಮಕ್ಕ , ಕೋಂ ನರಸಿಂಹಯ್ಯ , 

ನಿರ್ದೆಶಕರು , ಕಾರ್ಯದರ್ಶಿ ,ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ 
ಸೊಸೈಟಿ ಲಿ., ನಂ . 56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , 
ಬಸವನಗುಡಿ, ಬೆಂಗಳೂರು- 04 
ಶ್ರೀ ವಿ . ಎಸ್. ನಾಯ್ಕ , ಬಿನ್ ಹರಿಹರ ನಾಯ್ಕ , 
ನಿರ್ದೆಶಕರು , ಕಾರ್ಯದರ್ಶಿ, ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ 
ಸೊಸೈಟಿ ಲಿ., ನಂ . 56 , ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , 
ಬಸವನಗುಡಿ, ಬೆಂಗಳೂರು- 04 
ಶ್ರೀ ಕೆ. ಜನಾರ್ಧನ, ಬಿನ್ ಲೇಟ್ ಕೃಷ್ಣಪ್ಪ, 
ನಿರ್ದೆಶಕರು, ಕಾರ್ಯದರ್ಶಿ , ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ 
ಸೊಸೈಟಿ ಲಿ ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, 
ಬಸವನಗುಡಿ, ಬೆಂಗಳೂರು- 04 
ಶ್ರೀ ಯು . ಸದಾಶಿವಶೆಟ್ಟಿ , ಬಿನ್ ಯು . ಸುಬ್ಬಣ್ಣ ಶೆಟ್ಟಿ , 
ನಿರ್ದೆಶಕರು, ಕಾರ್ಯದರ್ಶಿ, ಕೊನಾರ್ಕ್ ಕೆಡಿಟ್ ಕೋ ಆಪರೇಟಿವ್ 
ಸೊಸೈಟಿ ಲಿ ., ನಂ . 56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , 
ಬಸವನಗುಡಿ, ಬೆಂಗಳೂರು- 04 
ಶ್ರೀ ನಾರಾಯಣ ಗೌಡ, ಮೇಜರ್ , ಬಿನ್ ಪುಟ್ಟೇಗೌಡ, ಮಾಜಿ ಅಧ್ಯಕ್ಷರು 
ಹಾಗೂ ಈಗಿನ ನಿರ್ದೆಶಕರು, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., 
ಕೆರಳಾಳುಸಂದ್ರ , ಮಾಳಗಾಳ ಪೋಸ್ಟ್, ಕಸಬಾ ಹೋಬಳಿ, ಕನಕಪುರ 
ತಾಲ್ಲೂಕು, ಬೆಂಗಳೂರು( ಗ್ರಾ .) ಜಿಲ್ಲೆ 
ಶ್ರೀ ಎಸ್ . ಜಿ . ಚಲುವಯ್ಯ , ಮೇಜರ್ , ಮಾಜಿ ಉಪಾಧ್ಯಕ್ಷರು , 
ಬಿಡಿ ಅಂಡ್ ಬಿಆ‌ಡಿಸಿಸಿ ಬ್ಯಾಂಕ್ ನಿ , ಸೊಂಡೇಕೊಪ್ಪ, ಸೊಂಡೆಕೊಪ್ಪ 
ಪೋಸ್ಟ್, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ . 
ಶ್ರೀ ವಿ. ಚನ್ನಪ್ಪ, ಮೇಜರ್, 
(ಮೃತರಾಗಿದ್ದು, ಅವರ ವಾರಸುದಾರರು) 
17ಎ , ಶ್ರೀಮತಿ ಜಯಮ್ಮ ವಯಸ್ಕಳು, ಕೋಂ ಲೇಟ್ ವಿ. ಚನ್ನಪ್ಪ 
17ಬಿ. ಶ್ರೀ ರಮೇಶ್, ವಯಸ್ಕರು ಬಿನ್ ಲೇಟ್ ವಿ. ಚನ್ನಪ್ಪ 
17ಸಿ, ಶ್ರೀ ವೇಣುಗೋಪಾಲ್, ವಯಸ್ಕರು ಬಿನ್ ಲೇಟ್ ವಿ. ಚನ್ನಪ್ಪ 
17ಡಿ, ಶ್ರೀ ಸಿ.ಪ್ರಕಾಶ್ , ವಯಸ್ಕರು ಬಿನ್ ಲೇಟ್ ವಿ. ಚನ್ನಪ್ಪ 
ನೆರಳಘಟ್ಟ , ಹಣಬೆ ಪೋಸ್ಟ್, ದೊಡ್ಡಬಳ್ಳಾಪುರ ತಾಲ್ಲೂಕು, 
ಬೆಂಗಳೂರು( ಗ್ರಾ .) ಜಿಲ್ಲೆ - 17ಡಿ ವಾದಿ ಬ್ಯಾಂಕಿನ ಹಾಲಿ ನೌಕರರಾಗಿ 
ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. 
ಶ್ರೀ ಎ. ನರಸಿಂಹಯ್ಯ , ಮೇಜರ್ , ಮಾಜಿ ನಿರ್ದೆಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಗಂಟಿಗಾನಹಳ್ಳಿ ಪೋಸ್ಟ್ , 
ಕುರುವೇಕೆರೆ , ದೊಡ್ಡಬಳ್ಳಪುರ ತಾ . ಬೆಂಗಳೂರು( ಗ್ರಾ ) ಜಿಲ್ಲೆ 
ಶ್ರೀ ಎನ್. ಎಸ್ . ನರಸೇಗೌಡ, ಮೇಜರ್, ಮಾಜಿ ನಿರ್ದೆಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 692, ಎ, 8ನೇ ಮೈನ್, 3ನೇ 
ಸ್ಟೇಜ್, 3ನೇ ಬ್ಲಾಕ್ ,ಬಸವೇಶ್ವರನಗರ , ಬೆಂಗಳೂರು- 79 
ಶ್ರೀ ಬಿ . ರಾಮಿರೆಡ್ಡಿ , ಮೇಜರ್ , 
ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು, ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., 
ನಂ .124, ಎ . ಫೋರ್, 26ನೇ ಕ್ರಾಸ್,6ನೇ ಬ್ಲಾಕ್ , ಜಯನಗರ , 
ಬೆಂಗಳೂರು- 20 
ಶ್ರೀ ಕೆ. ಟಿ. ವೆಂಕಟಸ್ವಾಮಿ , ಮೇಜರ್ , ಮಾಜಿ ಶಾಖಾವ್ಯವಸ್ಥಾಪಕರು 
(ನಿವೃತ್ತ) ಕೇಂದ್ರ ಕಛೇರಿ ಶಾಖೆ, ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., 
ನಂ .1013 ಇ., ಮೂಕಾಂಬಿಕ ಎ.ಆರ್.ಅವೆನ್ಯೂ , ನ್ಯೂ ತಿಪ್ಪಸಂದ್ರ , 
ಬೆಂಗಳೂರು- 75 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೧೧೩ 


22 ಶ್ರೀ ಎಂ . ನಾಗರಾಜ ( ನಿವೃತ್ತಿ ಹೊಂದಿರುತ್ತಾರೆ) 

ಶಾಖಾ ವ್ಯವಸ್ಥಾಪಕರು , ಕೇಂದ್ರ ಕಛೇರಿ, ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ 
ನಿ., ದಿಡ್ಡಿ ಬಾಗಿಲು, ಮರಾಠ ಸ್ಟ್ರೀಟ್, ತ್ಯಾಗರಾಜ ರೋಡ್, ಆನೇಕಲ್ ಟೌನ್ , 
ಬೆಂಗಳೂರು( ಗ್ರಾ ) ಜಿಲ್ಲೆ 
ಶ್ರೀ ಹೆಚ್. ಜೆ. ರಂಗಪ್ಪ , (ನಿವೃತ್ತಿ ಹೊಂದಿರುತ್ತಾರೆ) 
ನಂ . 213 , 1ನೇ ಕ್ರಾಸ್, ರೆಂಕೋ ಲೇ ಔಟ್ , ವಿಜಯನಗರ , 
ಬೆಂಗಳೂರು- 40 | 
ಶ್ರೀ ರಾಮಕೃಷ್ಣ, ಮೇಜರ್ , (ನಿವೃತ್ತಿ ಹೊಂದಿರುತ್ತಾರೆ) 
ನಂ . 221 , 5ನೇ ಕ್ರಾಸ್, 1ನೇ ಮೈನ್, 1ನೇ ಹಂತ, ಕೆ . ಹೆಚ್ . ಬಿ . 
ಕಾಲೋನಿ, ಬಸವೇಶ್ವರನಗರ , ಬೆಂಗಳೂರು- 79 
ಶ್ರೀ ಹೆಚ್. ಬಿ. ಉಮೇಶ್, ( ಪೌತಿ) ಅವರ ವಾರಸುದಾರರು 
ಶ್ರೀಮತಿ ಹೆಚ್. ಎಸ್ . ಹರಿಣಿ ಕೋಂ 
ಲೇಟ್ ಹೆಚ್. ಬಿ . ಉಮೇಶ್, 
ಶ್ರೀ ಕೀರ್ತಿ ಕಂದಾ ಬಿನ್ ಲೇಟ್ ಹೆಚ್. ಬಿ. ಉಮೇಶ್ 
ಶ್ರೀ ಚರಣ್ ಬಿನ್ ಲೇಟ್ ಹೆಚ್. ಬಿ.ಉಮೇಶ್ 
ವಿಳಾಸ: ನಂ .112 , ಐ. ಸಿ.ಎಸ್. ಸಿ. ಮೈನ್ರೋಡ್, ನಾಗರಭಾವಿ, 

ಬೆಂಗಳೂರು- 72 
- 26. ಶ್ರೀ ಬಿ. ಮೃತ್ಯುಂಜಯ , ( ಅಂಡರ್ ಸಸ್ಪೆನ್ಷನ್ ) 

ಸೀನಿಯರ್ ಅಸಿಸ್ಟೆಂಟ್, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., 
( ಪ್ಲಾನಿಂಗ್ ಅಂಡ್ ಡೆವೆಲಪ್ಮೆಂಟ್ ಶಾಖೆ) ನಂ .1087 , 15ನೇ ಬಿ.ಕ್ರಾಸ್, 

2ನೇ ಹಂತ, ಯಲಹಂಕ ನ್ಯೂ ಟೌನ್, ಬೆಂಗಳೂರು- 64 
1959 ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103 ರ ರೀತ್ಯಾ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಮುನ್ನ ಜಪ್ತಿ ಮಾಡುವ ಸಲುವಾಗಿ 11ನೇ 

ಪ್ರತಿವಾದಿಯ ಮಕ್ಕಳಾದ ಶ್ರೀ ಎನ್.ರಾಜೇಶ್ ಮತ್ತು ಎನ್ . ಧನರಾಜ್‌ರವರಿಗೆ ತಿಳುವಳಿಕೆ ನೋಟೀಸು ” 

ವಾದಿ ಬ್ಯಾಂಕು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 70 ರಡಿಯಲ್ಲಿ ದಾವಾ ಅರ್ಜಿಯನ್ನು ಸಲ್ಲಿಸಿ, 1 ರಿಂದ 26 ಗಳಿಂದ ಜಂಟಿ ಹಾಗೂ 
ಪ್ರತ್ಯೇಕವಾಗಿ ರೂ .4 , 39 ,26 ,119/ - ( ರೂ . ನಾಲ್ಕು ಕೋಟಿಮೂವತ್ತೊಂಭತ್ತು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಹತ್ತೊಂಭತ್ತು ರೂಪಾಯಿಗಳು ಮಾತ್ರ ) 
ಮೊತ್ತಕ್ಕೆ ದಿನಾಂಕ: 24 .05.1996 ರಿಂದ ಸಾಲಿಯಾನ ಶೇ . 22 ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ ಕೋರಿ ದಾವೆಯನ್ನು 
ಹೂಡಿರುತ್ತಾರೆ. ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಕರಣದ ವಿಚಾರಣಾ ಹಂತದಲ್ಲಿ ವಾದಿಯು 
ದಿನಾಂಕ:21. 02 .2014 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಪ್ರಕರಣದ 11ನೇ ಪ್ರತಿವಾದಿಯು 1 ನೇ 
ಪ್ರತಿವಾದಿ ಸಂಘದ ಸದಸ್ಯ ಹಾಗೂ ನಿರ್ದೇಶಕರಾಗಿದ್ದು , ದಾವೆಯು ಇತ್ಯರ್ಥಕ್ಕೆ ಬಾಕಿ ಇದ್ದಾಗ ತನ್ನ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ದಿನಾಂಕ: 04. 07. 2001 
ರಂದು ತನ್ನ ಮಕ್ಕಳಾದ ಎನ್ .ರಾಜೇಜ್ ಮತ್ತು ಎನ್ . ಧನರಾಜ್ರವರ ಹೆಸರಿಗೆ ದಾನ ಮಾಡಲಾಗಿದೆ ಎಂದು, ಸದರಿ ದಾನವು ಬ್ಯಾಂಕಿನ ಕೈಗೆ ತೊಂದರೆ 
ಮಾಡುವ ಉದ್ದೇಶದಿಂದ ಮತ್ತು ಮೋಸ ಮಾಡುವ ಉದ್ದೇಶದಿಂದ ಮಾಡಲಾಗಿದೆ ಎಂಬ ಕಾರಣದಿಂದ ಸದರಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಆದೇಶ 
ಪೂರ್ವ ಜಫಿ ಆದೇಶ ಹೊರಡಿಸಬೇಕೆಂದುಕೋರಿರುತ್ತಾರೆ. 

2, ಅರ್ಜಿದಾರರು ಕಲಂ 103 ರ ಅರ್ಜಿಯ ಜೊತೆ ಸಲ್ಲಿಸಲಾಗಿರುವ ಪ್ರಮಾಣ ಪತ್ರದಲ್ಲಿ ವಾದಿ ಬ್ಯಾಂಕಿನ ಆಡಳಿತ ಮಂಡಲಿಯನ್ನು ಸಹಕಾರ 
ಇಲಾಖೆಯು 1994 ನೇ ಸಾಲಿನಲ್ಲಿ ರದ್ದು ಮಾಡಿರುತ್ತದೆ. ಈ ಆದೇಶವನ್ನು ವಾದಿ ಬ್ಯಾಂಕಿನ ಬಾಧಿತ ವ್ಯಕ್ತಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದು 
ರಿಟ್ ಅಪೀಲ್ ಸಂಖ್ಯೆ 2218 ಮತ್ತು 2219 / 1991 ಹಾಗೂ 1991 ಮತ್ತು 1992/ 1994 ಹಾಗೂ ರಿಟ್ ಅಪೀಲ್ ಅನ್ವಯ ಮಾನ್ಯ ನ್ಯಾಯಾಲಯವು 
ಪ್ರತಿವಾದಿ 15 ರಿಂದ 19 ರವರುಗಳನ್ನು Government Nominee as Ad- Hoc Committee members to from bank administration till holding of 
new election on 02.12.1994 ರ ಅನ್ವಯ ಸದರಿ ಅಡ್ ಹಾಕ್ ಕಮಿಟಿಯು ದಿನಾಂಕ: 13. 05 . 1995ರವರೆಗೆ ಕಾರ್ಯ ನಿರ್ವಹಿಸಿರುತ್ತದೆ. ಈ ಅವಧಿಯಲ್ಲಿ 
15ನೇ ಪ್ರತಿವಾದಿಯು ಅಡ್ಹಾಕ್ ಕಮಿಟಿ ಛೇರ್‌ಮನ್ ಆಗಿ ಕಾರ್ಯ ನಿರ್ವಹಿಸಿ , ಈ ಅವಧಿಯಲ್ಲಿ ಸಾಲಗಳನ್ನು ಮಂಜೂರು ಮಾಡಿರುತ್ತಾರೆ . ಆದರೆ 
ಅಡ್ಹಾಕ್ ಕಮಿಟಿಯು ವಾದಿ ಬ್ಯಾಂಕಿನಲ್ಲಿ ರೂ . 4 . 00 ಕೋಟಿಗಳ ಸಾಲ ಕೋರಿ 1ನೇ ಪ್ರತಿವಾದಿ ಸಂಘವು ಅರ್ಜಿಯನ್ನು ಸಲ್ಲಿಸಿ, ಸಾಲವನ್ನು ಪಡೆದಿರುತ್ತಾರೆ. 
ಆದರೆ ಈ ಸಾಲ ಮಂಜೂರಾತಿಯಲ್ಲಿ ಅಡ್ಹಾಕ್ ಕಮಿಟಿಯು ಗೌರವ ಉಚ್ಚ ನ್ಯಾಯಾಲಯದ ಆದೇಶ, ಸಂಘದ ಬೈಲಾ ಮತ್ತು ಬ್ಯಾಂಕಿನ ಸಾಲ ನಿಯಮ ಮತ್ತು 
ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿ 1ನೇ ಪ್ರತಿವಾದಿ ಸಂಘದ ನಿರ್ದೆಶಕರು ಮತ್ತು ಬ್ಯಾಂಕಿನ ಸಿಬ್ಬಂದಿಗಳು ಬ್ಯಾಂಕಿಗೆ ಸುಳ್ಳು ಮಾಹಿತಿ ನೀಡಿ, ಮೋಸ ಮಾಡಿ 
ಸಾಲವನ್ನು ಪಡೆದಿರುತ್ತಾರೆ. ಆದರೆ ಪ್ರಸ್ತುತ 1ನೇ ಪ್ರತಿವಾದಿ ಸಂಘವು ತನ್ನ ಕಾರ್ಯಚಟುವಟಿಕೆ ನಡೆಸದೇ ಇರುವಂತಹ ಸ್ಥಿತಿಯನ್ನು ತಲುಪಿದ್ದು , ಮುಂದೆಯೂ 
ಸಹ ಸಂಘದ ಕಾರ್ಯ ಚಟುವಟಿಕೆ ನಡೆಸುವ ಸಾಧ್ಯತೆಗಳು ಇಲ್ಲವೆಂದು ಮನಗಂಡು ಕಲಂ 70 ರಡಿಯಲ್ಲಿ ಸಾಲ ವಸೂಲಾತಿಗಾಗಿ ದಾವೆಯನ್ನು ಹೂಡಲಾಗಿದೆ. 
ಈ ಎಲ್ಲಾ ವ್ಯವಹಾರಗಳಿಗೆ ಅಡ್ಹಾಕ್ ಕಮಿಟಿ ಸದಸ್ಯರು, ಬ್ಯಾಂಕಿನ ನೌಕರರು ಮತ್ತು 1ನೇ ಪ್ರತಿವಾದಿ ಸಂಘದ ಕಾರ್ಯಕಾರಿ ಮಂಡಲಿ ಸದಸ್ಯರು ಒಡಗೂಡಿ 
ವೈಯಕ್ತಿಕವಾಗಿ ಮತ್ತು ಜಂಟಿಯಾಗಿ ಅವ್ಯವಹಾರ ನಡೆಸಿ, ಅರ್ಜಿದಾರನ ಬ್ಯಾಂಕಿನಿಂದ ಸಾಲ ಮೊತ್ತವನ್ನು ಪಡೆದು ಉಪಯೋಗಿಸಿಕೊಂಡು, ಬ್ಯಾಂಕಿಗೆ ನಷ್ಟ 
ಉಂಟಾಗಲು ಕಾರಣಕರ್ತರಾಗಿರುತ್ತಾರೆ. 


೧೧೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫, ೨೦೧೪ 


ಭಾಗ ೩ 


ಈ ಹಿನ್ನೆಲೆಯಲ್ಲಿ ದಾವೆಯನ್ನು ಹೂಡಲಾಗಿದೆ . ಆದರೆ , ಈ ದಾವೆ ಇತ್ಯರ್ಥವಾಗುವಲ್ಲಿ ಕಾನೂನು ರೀತ್ಯಾ ಸಾಮಾಜಿಕ ನ್ಯಾಯ ತತ್ವಗಳನ್ನು 
ಅಳವಡಿಸಿಕೊಂಡು , ನಡವಳಿಕೆಗಳನ್ನು ನಡೆಸಿ, ದಾವೆಯನ್ನು ಇತ್ಯರ್ಥಪಡಿಸುವಲ್ಲಿ ಸಾಕಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತಿದ್ದು, ಈ ಮಧ್ಯ ಪ್ರತಿವಾದಿಗಳು 
ತಮ್ಮ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡುವ ಸಾಧ್ಯತೆಗಳಿರುತ್ತದೆ. ಒಂದು ವೇಳೆ ಈ ರೀತಿ ಪ್ರತಿವಾದಿಗಳು ತಮ್ಮ ತಮ್ಮ ಹೆಸರಿನಲ್ಲಿರುವ ಹಾಗೂ 
ತಮ್ಮ ಕುಟುಂಬ ಸದಸ್ಯರ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡಿದ ಪಕ್ಷದಲ್ಲಿ ಈ ದಾವೆಯ ಅಂತಿಮ ಆದೇಶ ಅರ್ಜಿದಾರ ಬ್ಯಾಂಕಿನ ಪರವಾಗಿ 
ಬಂದರೂ ಸಹ , ಅವಾರ್ಡ್ ಮೊತ್ತವನ್ನು ಪ್ರತಿವಾದಿಗಳಿಂದ ವಸೂಲಿ ಮಾಡಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇರುವುದರಿಂದ, ಕಲಂ 103 
ರ ಅಡಿಯಲ್ಲಿ ಸಲ್ಲಿಸಲಾಗಿರುವ ಅರ್ಜಿ ಆಧಾರಿತ 11ನೇ ಪ್ರತಿವಾದಿಯ ಮಕ್ಕಳ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಆದೇಶ 
ಹೊರಡಿಸಬೇಕೆಂದುಕೋರಿರುತ್ತಾರೆ. 

3 . ಪ್ರತಿವಾದಿ 11 , 1ನೇ ಪ್ರತಿವಾದಿ ಸಂಘದಲ್ಲಿ ಸದಸ್ಯರಾಗಿ, ನಿರ್ದೆಶಕರಾಗಿ ಕೆಲಸ ನಿರ್ವಹಿಸಿದ್ದು , ಸದರಿಯವರು ಸಾಲ ಪಡೆಯುವ ಸಮಯದಲ್ಲಿ 
ತಮಗೆ ನಿಹಿತವಾಗಿದ್ದ ಅಧಿಕಾರ ಮತ್ತು ಜವಾಬ್ದಾರಿಗಳಂತೆ ಬ್ಯಾಂಕಿನಿಂದ ಪಡೆದ ಸಾಲಕ್ಕೆ ಕಾರಣಕರ್ತರಾಗಿರುತ್ತಾರೆ. ಆದಕಾರಣ ಪ್ರತಿವಾದಿ 11 ರವರ ಮಕ್ಕಳ 
ಹೆಸರಿನಲ್ಲಿ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡುವುದು ಸಮಂಜಸವೆಂದು ತಿಳಿಸಿರುತ್ತಾರೆ. 

4 . ವಾದಿಯು ಕಲಂ 103 ರ ಅಡಿಯಲ್ಲಿ ಸಲ್ಲಿಸಿರುವ ಅರ್ಜಿಯಲ್ಲಿ ತಿಳಿಸಿರುವ ಸ್ಥಿರಾಸ್ತಿಗಳ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ವಾದಿ ಬ್ಯಾಂಕು 
ಪ್ರತಿವಾದಿ 11 ತನ್ನ ಹೆಸರಿನಲ್ಲಿದ್ದ ಸ್ಥಿರಾಸ್ತಿಯನ್ನು ತನ್ನ ಮಕ್ಕಳ ಹೆಸರಿಗೆ ಆಸ್ತಿಯನ್ನು ದಾನ ಮಾಡಿದ್ದು, ಸದರಿಯವರು ತದನಂತರ ಕವಿರತ್ನ ಕಾಳಿದಾಸ ಸಹಕಾರ 
ಸಂಘ ನಿ ., ಬೆಂಗಳೂರು ರಲ್ಲಿ ಹಕ್ಕು ಪತ್ರಗಳನ್ನು ಒತ್ತೆ ಇಡುವ ಮೂಲಕ ಸಾಲವನ್ನು ಪಡೆದಿದ್ದು , ವಾದಿ ಹಾಜರು ಪಡಿಸಿರುವ ನಮೂನೆ- 15 ( ಋಣಬಾರ 
ರಾಹಿತ್ಯ ಪ್ರಮಾಣ ಪತ್ರ ) ದಲ್ಲಿ ನಮೂದಾಗಿರುವುದು ದೃಢಪಟ್ಟಿರುತ್ತದೆ. ಈ ಸಂಬಂಧವಾಗಿ ವಾದಿಯು ಸಲ್ಲಿಸಲಾಗಿರುವ ಪ್ರಮಾಣ ಪತ್ರ ಅಂಶಗಳನ್ನು 
ಪರಿಶೀಲಿಸಲಾಗಿ 11ನೇ ಪ್ರತಿವಾದಿಯು ಈ ದಾವೆ ದಾಖಲಾದ ನಂತರ ತನ್ನ ಹೆಸರಿನಲ್ಲಿ ಸ್ಥಿರಾಸ್ತಿಯನ್ನು ತನ್ನ ಮಕ್ಕಳ ಹೆಸರಿಗೆ ದಾನ ಮಾಡಿರುವುದು ದಾನ ಪಡೆದ 
11ನೇ ಪ್ರತಿವಾದಿ ಮಕ್ಕಳು ದಾನದಿಂದ ಅರ್ಜಿಸಲಾಗಿರುವ ಸ್ಥಿರಾಸ್ತಿಯನ್ನು ಅಡಮಾನ ಮಾಡಿ ಸಾಲ ಪಡೆದಿರುವುದು ವಾದಿಯು ಹಾಜರುಪಡಿಸಿರುವ 
ದಾಖಲಾತಿಗಳಿಂದ ದೃಢವಾಗಿದ್ದು , ಬ್ಯಾಂಕು ತನ್ನ ಪ್ರಮಾಣ ಪತ್ರದಲ್ಲಿ ಷೆಡ್ಯೂಲ್ ಸ್ವತ್ತಿನ ಮೌಲ್ಯವು ಅಧಿಕವಾಗಿದ್ದು , ಸದರಿ ಆಸ್ತಿಯ ಮೇಲೆ ಬ್ಯಾಂಕಿಗೆ 2ನೇ 
ಚಾರ್ಜು ಮಾಡುವ ಮೂಲಕ ಜಫಿ ಆದೇಶ ನೀಡಬೇಕೆಂದು ಕೋರಿರುವ ಅಂಶವು ಕಾನೂನು ಪರಿಮಿತಿಯಲ್ಲಿದ್ದು, 11ನೇ ಪ್ರತಿವಾದಿಯು ತಾನು 
ಸ್ವಯಾರ್ಜಿತವಾಗಿ ಅರ್ಜಿಸಿರುವ ಸ್ಥಿರಾಸ್ತಿಯನ್ನು ತನ್ನ ಮಕ್ಕಳ ಹೆಸರಿಗೆ ದಾನ ಪತ್ರ ಮಾಡಿರುವರಾದರು ಸದರಿ ಸ್ಥಿರಾಸ್ತಿ ಅರ್ಜಿಸಿರುವಲ್ಲಿ 11ನೇ ಪ್ರತಿವಾದಿಯು 
1ನೇ ಪ್ರತಿವಾದಿ ಬ್ಯಾಂಕಿನಲ್ಲಿ ನಿರ್ದೆಶಕರಾದ ಅವಧಿಯಲ್ಲಿ ಸಾಲ ಪಡೆಯಲು ವಾದಿ ಬ್ಯಾಂಕಿನೊಂದಿಗೆ ಮಾಡಿಕೊಂಡಿರುವ ಕರಾರು / ಷರತ್ತುಗಳನ್ವಯ 
ಜವಬ್ದಾರಿಯನ್ನು ಹೊಂದಿರುತ್ತಾರೆ. ಈ ಹಿನ್ನಲೆಯಲ್ಲಿ ಹಾಗೂ ವಾದಿ ಬ್ಯಾಂಕು ನೀಡಿರುವ ಸಾಲವು ಬ್ಯಾಂಕಿನ ಸದಸ್ಯರ, ಠೇವಣಿದಾರರ ಹಾಗೂ ಸಾರ್ವಜನಿಕ 
ಹಣವಾಗಿರುವ ಕಾರಣ ಎನ್.ರಾಜೇಶ್ ಹಾಗೂ ಎನ್. ಧನರಾಜ್ರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಕಲಂ 103 ರಡಿ ಜಪ್ತಿ ಮಾಡುವ ಮೂಲಕ 
ಪುರಸ್ಕರಿಸುವುದು ಅವಶ್ಯಕ ಮತ್ತು ಸೂಕ್ತವೆಂದು ಅಭಿಪ್ರಾಯಪಡುತ್ತಾ , ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ 

ಆದೇಶ 
ಮೇಲೆ ತಿಳಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ಮತ್ತು 103 ಹಾಗೂ ಸರ್ಕಾರದ ಆದಿಸೂಚನೆ 
ಸಂ . ಸಿಓ /139 / ಸಿ. ಎಂ .ಎನ್ / 2010 ದಿನಾಂಕ:17 .02 . 2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಬಿ .ಸಿ. ಸತೀಶ್, ಸಹಕಾರ ಸಂಘಗಳ 
ಜಂಟಿನಿಬಂಧಕರು, ಬೆಂಗಳೂರು ಪ್ರಾಂತ, ಆದ ನಾನು 11ನೇ ಪ್ರತಿವಾದಿಯ ಮಕ್ಕಳಾದ ಎನ್ .ರಾಜೇಶ್ ಹಾಗೂ ಎನ್ . ಧನರಾಜ್ರವರ ಹೆಸರಿನಲ್ಲಿರುವ ಈ 
ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯಲ್ಲಿ 11ನೇ ಪ್ರತಿವಾದಿಯ ಮಕ್ಕಳಿಗೆ ಸೀಮಿತವಾದಂತೆ ಷರತ್ತಿಗೊಳಪಟ್ಟು ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ ಆದೇಶ 
ಹೊರಡಿಸಿರುತ್ತೇನೆ. 

11ನೇ ಪ್ರತಿವಾದಿಯ ಮಕ್ಕಳಾದ ಎನ್. ರಾಜೇಶ್ ಹಾಗೂ ಎನ್. ಧನರಾಜ್‌ರವರು ಒಂದು ವೇಳೆ ಈ ಜಪ್ತಿ ಪೂರ್ವ ಆದೇಶದಲ್ಲಿ ತಿಳಿಸಿರುವ , 
ಆದೇಶದಿಂದ ಮುಕ್ತ ಮಾಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ದಾವಾ ಅರ್ಜಿಯಲ್ಲಿ ವಾದಿಯು ಕೈ ಮಾಡಿರುವ ಮೊತ್ತ ರೂ .4 , 39 , 26 ,119 / -( ರೂ . ನಾಲ್ಕು ಕೋಟಿ 
ಮೂವತ್ತೊಂಭತ್ತು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಹತ್ತೊಂಭತ್ತು ರೂಪಾಯಿಗಳು ಮಾತ್ರ ) ಗಳನ್ನು ವಾದಿ ಬ್ಯಾಂಕಿನಲ್ಲಿ ಅಮಾನತ್ತು ಖಾತೆಗೆ ಈ ಆದೇಶ 
ಹೊರಡಿಸಿದ 30 ದಿವಸಗಳ ಒಳಗಾಗಿ ಜಮಾ ಮಾಡಿ ಅಧಿಕೃತ ಚಲನ್ / ರಶೀದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಲ್ಲಿ ಈ ಆದೇಶದಲ್ಲಿ ತಿಳಿಸಿರುವ 
ಷೆಡ್ಯೂಲ್ ಸ್ವತ್ತನ್ನು ಮುಕ್ತಗೊಳಿಸುವ ಷರತ್ತಿಗೊಳಪಟ್ಟಿರುತ್ತದೆ. 

ಒಂದು ವೇಳೆ 11ನೇ ಪ್ರತಿವಾದಿ ಅಥವಾ ಅವರ ಮಕ್ಕಳಾದ ಎನ್. ರಾಜೇಶ್ ಹಾಗೂ ಎನ್. ಧನರಾಜ್‌ರವರು ಈ ಮೇಲೆ ತಿಳಿಸಿರುವಂತೆ ಈ ಆದೇಶ 
ಹೊರಡಿಸಿದ 30 ದಿವಸಗಳ ಒಳಗಾಗಿ ಅವಶ್ಯಕವಿರುವ ನಗದು ಭದ್ರತೆಯನ್ನು ನೀಡಲು ವಿಫಲರಾದಲ್ಲಿ ಈ ಆದೇಶ ಪೂರ್ವ ಷರತ್ತು ಜಪ್ತಿ ಆದೇಶವನ್ನು ದಾವಾ 
ಇತ್ಯರ್ಥವಾಗುವವರೆಗೆ ಸ್ಥಿರೀಕರಿಸಲಾಗುವುದು. 

ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಆಸ್ತಿ ಪೂರ್ವ ಜಪ್ತಿ ಆದೇಶವು 
ಒಳಪಟ್ಟಿರುತ್ತದೆ.(1ನೇ ಚಾರ್ಜ್ ಈ ಮೇಲೆ ಹೇಳಿದ ಕವಿರತ್ನ ಕಾಳಿದಾಸ ಸಹಕಾರ ಸಂಘದ ಸಾಲದ ಬಾಬಿಗೆ ಬಿಟ್ಟು ಉಳಿಕೆ ಈ ಆಸ್ತಿ ಪೂರ್ವ ಜಪ್ತಿ ಆದೇಶವು 
ಒಳಪಟ್ಟಿರುತ್ತದೆ.) 

“ಎನ್.ರಾಜೇಶ್ ರವರ ಹೆಸರಿನಲ್ಲಿರುವ ಷೆಡ್ಯೂಲ್ ಸ್ವತ್ತಿನ ವಿವರಗಳು ” 
All that piece and parcel of the vacant property bearing New No.38 , Old NO .73(30 ) 14th Main Road, Muneshwara Block, 
Bangalore (PID No. 53 - 201- 38 ) measuring East to West 45 ft . North to South 40 ft. situated at ground floor in total 1800 RCC roofed 
house property. 


1959 ಕಲಂ 70 ಮತ್ತು 103 


. 2011 ರನ್ವಯ ನನಗೆ ದಳ 


ಬೆಂಗಳೂರು ಪ್ರಾಂತ, ಆ 


Bounded on 


Eastby : 25 ft Road 
West by : Property bearing No . 21 


North by : Property No.31 


South by : Property No. 29 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೧೧೫ 


“ಎನ್. ಧನರಾಜ್ ರವರ ಹೆಸರಿನಲ್ಲಿರುವ ಷೆಡ್ಯೂಲ್ ಸ್ವತ್ತಿನ ವಿವರಗಳು ” 
All that piece and parcel of the vacant property bearing New No .38 /1 Old NO. 73 (30 ) 14th Main Road, Muneshwara Block , 
Bangalore (PID No.53-201- 38 /1) measuring East to West 45 ft. North to South 40 ft. situated at first floor in total 1800 RCC roofed 
house property. 


Bounded on 


East by : 25 ft Road 
West by : Property bearing No .21 
North by : Property No.31 

South by : Property No.29 
ಈ ಆದೇಶವು 11ನೇ ಪ್ರತಿವಾದಿಯ ಮಕ್ಕಳಾದ ಎನ್.ರಾಜೇಶ್ ಹಾಗೂ ಎನ್. ಧನರಾಜ್ ರವರ ಹಕ್ಕು ಮತ್ತು ಬಾಧ್ಯತೆಗಳಿಗೆ ಮಾತ್ರ 
ಸೀಮಿತವಾಗಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮೊಹರು ನಿಶೆಯೊಂದಿಗೆ ಈ ದಿನ ದಿನಾಂಕ: 21.02. 2014 ರಂದು ಹೊರಡಿಸಿರುತ್ತೇನೆ. 

ಬಿ. ಸಿ. ಸತೀಶ್ 
PR . 237 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
SC.10 

ಬೆಂಗಳೂರು ಪ್ರಾಂತ, ಬೆಂಗಳೂರು 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ ಚಾಮರಾಜಪೇಟೆ, ಬೆಂಗಳೂರು- 18 

ದಾವಾ ಸಂಖ್ಯೆ : ಜೆಆರ್‌ಬಿ / ಡಿಐಎಸ್ /167/1996- 97 
ವಾದಿ ವಿರುದ್ಧ 

ಪ್ರತಿವಾದಿ 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , 

ಕಾರ್ಯದರ್ಶಿ, ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ .56 , 
ಬಿಬಿಆರ್ ಅಂಡ್ ಆರ್ ಡಿಸಿಸಿ ಬ್ಯಾಂಕ್ ನಿ ., 

ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಚಾಮರಾಜಪೇಟೆ, ಬೆಂಗಳೂರು- 560 018 

ಡಾ . ಹೆಚ್ . ಪಿ. ಶಾಂತಕುಮಾರ್ , ಬಿನ್ ಹೆಚ್ . ಕೆ. ಪುಟ್ಟಸ್ವಾಮಿ ಗೌಡ, ಅಧ್ಯಕ್ಷರು , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ .56 , ಸುಬ್ಬರಾಮಚೆಟ್ಟಿ ರಸ್ತೆ , 
ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ಸುರೇಶ್, ಬಿನ್ ಶ್ರೀ ರಘು, ಕಾರ್ಯದರ್ಶಿ , ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ 
ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ , 
ಬೆಂಗಳೂರು- 04 
ಶ್ರೀ ಅಜಿತ್ ಎಸ್ . ಚಡಗರ್ , ಬಿನ್ ಸತ್ಯರಾಜ್ ಚಡಗರ್ , 
ನಿರ್ದೆಶಕರು , ಕಾರ್ಯದರ್ಶಿ , ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 56 , ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ಬಿ. ಜೆ. ಸುರೇಶ್, ಬಿನ್ ಲೇಟ್ ಜವರೇಗೌಡ, ನಿರ್ದೆಶಕರು , ಕೊನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , 
ಬಸವನಗುಡಿ, ಬೆಂಗಳೂರು- 04 
1 ಶ್ರೀಮತಿ ಕೆ . ವಿ . ಉಷಾ, ಕೋಂ ಹೆಚ್ . ಪಿ . ಶಾಂತಕುಮಾರ್ , 
ನಿರ್ದೆಶಕರು, ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ ., ನಂ . 56 , 

ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
7 . 1 ಶ್ರೀಮತಿ ಸಾವಿತ್ರಮ್ಮ , ಕೋಂ ಲೇಟ್ ಕೆ . ವೀರಯ್ಯ , 

ನಿರ್ದೆಶಕರು , ಕಾರ್ಯದರ್ಶಿ , ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ , ಬೆಂಗಳೂರು- 04 
ಶ್ರೀ ದೇವಾನಂದ ಪೈ . ಕೆ. ಬಿನ್ ಗೋಪಾಲ ರಾವ್ ಕೆ., 
ನಿರ್ದೆಶಕರು, ಕಾರ್ಯದರ್ಶಿ , ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ಉಲ್ಲಾಸ್ ಎಸ್ . ಚಡಗರ್ , ಬಿನ್ ಸತ್ಯರಾಜ್ ಚಡಗರ್, 
ನಿರ್ದೆಶಕರು, ಕಾರ್ಯದರ್ಶಿ, ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 56 , ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 


೧೧೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


10. 


12. 


13. 


ಶ್ರೀ ನರಸಿಂಹಯ್ಯ , ಬಿನ್ ಗಂಗಣ್ಣ , ನಿರ್ದೆಶಕರು , ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ .56 , ಸುಬ್ಬರಾಮಚೆಟ್ಟಿ ರಸ್ತೆ , 
ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀಮತಿ ಹನುಮಕ್ಕ, ಕೋಂ ನರಸಿಂಹಯ್ಯ ,ನಿರ್ದೆಶಕರು , ಕಾರ್ಯದರ್ಶಿ , 
ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , 
ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ , ಬೆಂಗಳೂರು- 04 
ಶ್ರೀ ವಿ.ಎಸ್. ನಾಯ್ಕ , ಬಿನ್ ಹರಿಹರ ನಾಯ್ಕ , 
ನಿರ್ದೆಶಕರು, ಕಾರ್ಯದರ್ಶಿ , ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ , ಬೆಂಗಳೂರು- 04 
ಶ್ರೀ ಕೆ . ಜನಾರ್ಧನ, ಬಿನ್ ಲೇಟ್ ಕೃಷ್ಣಪ್ಪ, 
ನಿರ್ದೆಶಕರು , ಕಾರ್ಯದರ್ಶಿ , ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ಯು . ಸದಾಶಿವಶೆಟ್ಟಿ , ಬಿನ್ ಯು . ಸುಬ್ಬಣ್ಣ ಶೆಟ್ಟಿ , 
ನಿರ್ದೆಶಕರು , ಕಾರ್ಯದರ್ಶಿ , ಕೊನಾರ್ಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿ., 
ನಂ . 56 , ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ , ಬಸವನಗುಡಿ, ಬೆಂಗಳೂರು- 04 
ಶ್ರೀ ನಾರಾಯಣ ಗೌಡ, ಮೇಜರ್ , ಬಿನ್ ಪುಟ್ಟೇಗೌಡ, ಮಾಜಿ ಅಧ್ಯಕ್ಷರು ಹಾಗೂ ಈಗಿನ 
ನಿರ್ದೆಶಕರು, ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ ., ಕೆರಳಾಳುಸಂದ್ರ , ಮಾಳಗಾಳ 
ಪೋಸ್ಟ್, ಕಸಬಾ ಹೋಬಳಿ, ಕನಕಪುರ ತಾಲ್ಲೂಕು, ಬೆಂಗಳೂರು( ಗ್ರಾ .) ಜಿಲ್ಲೆ 
ಶ್ರೀ ಎಸ್. ಜಿ . ಚಲುವಯ್ಯ , ಮೇಜರ್, ಮಾಜಿ ಉಪಾಧ್ಯಕ್ಷರು , 
ಬಿಡಿ ಅಂಡ್ ಬಿಆರ್‌ಡಿಸಿಸಿ ಬ್ಯಾಂಕ್ ನಿ, ಸೊಂಡೇಕೊಪ್ಪ, ಸೊಂಡೆಕೊಪ 
ಪೋಸ್ಟ್, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ . 
ಶ್ರೀ ವಿ . ಚನ್ನಪ್ಪ, ಮೇಜರ್ , 
(ಮೃತರಾಗಿದ್ದು , ಅವರ ವಾರಸುದಾರರು) 
17ಎ , ಶ್ರೀಮತಿ ಜಯಮ್ಮ ವಯಸ್ಕಳು, ಕೋಂ ಲೇಟ್ ವಿ. ಚನ್ನಪ್ಪ 
17ಬಿ . ಶ್ರೀ ರಮೇಶ್, ವಯಸ್ಕರು ಬಿನ್ ಲೇಟ್ ವಿ . ಚನ್ನಪ್ಪ 
17ಸಿ, ಶ್ರೀ ವೇಣುಗೋಪಾಲ್ , ವಯಸ್ಕರು ಬಿನ್ ಲೇಟ್ ವಿ. ಚನ್ನಪ್ಪ 
17ಡಿ, ಶ್ರೀ ಸಿ. ಪ್ರಕಾಶ್ , ವಯಸ್ಕರು ಬಿನ್ ಲೇಟ್ ವಿ. ಚನ್ನಪ್ಪ 
ನೆರಳಘಟ್ಟ , ಹಣಬೆ ಪೋಸ್ಟ್ , ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು( ಗ್ರಾ .) ಜಿಲ್ಲೆ - 
17ಡಿ ವಾದಿ ಬ್ಯಾಂಕಿನ ಹಾಲಿ ನೌಕರರಾಗಿ ಕಾರ್ಯ ನಿರ್ವಹಿಸುತ್ತಿರುತ್ತಾರೆ . 
ಶ್ರೀ ಎ . ನರಸಿಂಹಯ್ಯ , ಮೇಜರ್ , ಮಾಜಿ ನಿರ್ದೆಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ಗಂಟಿಗಾನಹಳ್ಳಿ ಪೋಸ್ಟ್ , 
ಕುರುವೇಗೆರೆ, ದೊಡ್ಡಬಳ್ಳಪುರ ತಾ . ಬೆಂಗಳೂರು( ಗ್ರಾ ) ಜಿಲ್ಲೆ 
ಶ್ರೀ ಎನ್ . ಎಸ್ . ನರಸೇಗೌಡ, ಮೇಜರ್ , ಮಾಜಿ ನಿರ್ದೆಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ .692, ಎ. 8ನೇ ಮೈನ್, 3ನೇ ಸ್ಟೇಜ್,3ನೇ 
ಬ್ಲಾಕ್ , ಬಸವೇಶ್ವರನಗರ , ಬೆಂಗಳೂರು- 79 
ಶ್ರೀ ಬಿ. ರಾಮಿರೆಡ್ಡಿ , ಮೇಜರ್ , ಮಾಜಿ ವ್ಯವಸ್ಥಾಪಕ ನಿರ್ದೆಶಕರು, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ .124 , ಎ . ಫೋರ್, 26ನೇ ಕ್ರಾಸ್, 6ನೇ 
ಬ್ಲಾಕ್ , ಜಯನಗರ, ಬೆಂಗಳೂರು- 20 
ಶ್ರೀ ಕೆ. ಟಿ. ವೆಂಕಟಸ್ವಾಮಿ , ಮೇಜರ್ , ಮಾಜಿ ಶಾಖಾವ್ಯವಸ್ಥಾಪಕರು ( ನಿವೃತ್ತ ) 
ಕೇಂದ್ರ ಕಛೇರಿ ಶಾಖೆ, ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ .1013 ಇ., 
ಮೂಕಾಂಬಿಕ ಎ.ಆರ್. ಅವೆನ್ಯೂ , ನ್ಯೂ ತಿಪ್ಪಸಂದ್ರ , ಬೆಂಗಳೂರು- 75 
ಶ್ರೀ ಎಂ . ನಾಗರಾಜ (ನಿವೃತ್ತಿ ಹೊಂದಿರುತ್ತಾರೆ) ಶಾಖಾ ವ್ಯವಸ್ಥಾಪಕರು, ಕೇಂದ್ರ ಕಛೇರಿ, 
ಬಿಡಿ ಮತ್ತು ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ದಿಡ್ಡಿ ಬಾಗಿಲು, ಮರಾಠ ಸ್ಟ್ರೀಟ್, ತ್ಯಾಗರಾಜ 
ರೋಡ್, ಆನೇಕಲ್ ಟೌನ್, ಬೆಂಗಳೂರು( ಗ್ರಾ ) ಜಿಲ್ಲೆ 


18. 


20 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೧೧೭ 


24 . 


23. | ಶ್ರೀ ಹೆಚ್ . ಜೆ . ರಂಗಪ್ಪ , ( ನಿವೃತ್ತಿ ಹೊಂದಿರುತ್ತಾರೆ) ನಂ . 213 , 1ನೇ ಕ್ರಾಸ್, ರೆಂಕೋ 

ಲೇ ಔಟ್, ವಿಜಯನಗರ , ಬೆಂಗಳೂರು- 40 
ಶ್ರೀ ರಾಮಕೃಷ್ಣ, ಮೇಜರ್, (ನಿವೃತ್ತಿ ಹೊಂದಿರುತ್ತಾರೆ) ನಂ . 221 , 5ನೇ ಕ್ರಾಸ್, 1ನೇ 
ಮೈನ್, 1ನೇ ಹಂತ, ಕೆ.ಹೆಚ್ . ಬಿ. ಕಾಲೋನಿ, ಬಸವೇಶ್ವರನಗರ , ಬೆಂಗಳೂರು- 79 
| ಶ್ರೀ ಹೆಚ್. ಬಿ. ಉಮೇಶ್, (ಪೌತಿ) ಅವರ ವಾರಸುದಾರರು 
ಶ್ರೀಮತಿ ಹೆಚ್ . ಎಸ್ . ಹರಿಣಿ ಕೋಂ 


ಲೇಟ್ ಹೆಚ್ . ಬಿ . ಉಮೇಶ್, 


ಶ್ರೀ ಕೀರ್ತಿ ಕಂದಾ ಬಿನ್ ಲೇಟ್ ಹೆಚ್. ಬಿ . ಉಮೇಶ್ 


ಶ್ರೀ ಚರಣ್ ಬಿನ್ ಲೇಟ್ ಹೆಚ್ . ಬಿ .ಉಮೇಶ್ 


ವಿಳಾಸ: ನಂ .112, ಐ . ಸಿ . ಎಸ್ . ಸಿ . ಮೈನ್ರೋಡ್, ನಾಗರಭಾವಿ, ಬೆಂಗಳೂರು- 72 


26 . 


ಶ್ರೀ ಬಿ . ಮೃತ್ಯುಂಜಯ , ( ಅಂಡರ್ ಸಸ್ಪೆನ್ಷನ್ ) ಸೀನಿಯರ್ ಅಸಿಸ್ಟೆಂಟ್ , ಬಿಡಿ ಅಂಡ್ 
ಬಿಆರ್‌ಡಿಸಿಸಿ ಬ್ಯಾಂಕ್ ನಿ., ( ಪ್ಲಾನಿಂಗ್ ಅಂಡ್ ಡೆವೆಲಪ್ಮೆಂಟ್ ಶಾಖೆ) ನಂ .1087, 

15ನೇ ಬಿ.ಕಾಸ್‌, 2ನೇ ಹಂತ, ಯಲಹಂಕ ನ್ಯೂ ಟೌನ್, ಬೆಂಗಳೂರು- 64 
“1959 ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103 ರ ರೀತ್ಯಾ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಮುನ್ನ ಜಪ್ತಿ ನೋಟೀಸನ್ನು ಸ್ಥಿರೀಕರಿಸಿರುವ 

ಆದೇಶ ” 


1. ವಾದಿಯು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 70 ರಡಿ ದಾವಾ ಅರ್ಜಿಯನ್ನು ಸಲ್ಲಿಸಿ 1 ರಿಂದ 30 ನೇ 

ಪ್ರತಿವಾದಿಗಳಿಂದ ರೂ .4,39 ,26,119 / - ( ರೂ . ನಾಲ್ಕು ಕೋಟಿ ಮೂವತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ಹತ್ತೊಂಬತ್ತು 
ರೂಪಾಯಿಗಳು ಮಾತ್ರ) ಗಳು ಹಾಗೂ ಈ ಮೊತ್ತಕ್ಕೆ ದಿನಾಂಕ: 24.05. 1996 ರಿಂದ ಸಾಲಿಯಾನ ಶೇ .22 % ರಷ್ಟು ಬಡ್ಡಿ ದರದಂತೆ ಅಸಲು 
ಮತ್ತು ಬಡ್ಡಿ ವಸೂಲಾತಿಗಾಗಿ ದಾವೆಯನ್ನು ಹೂಡಿರುತ್ತಾರೆ. ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು, ವಿಚಾರಣೆ ನಡೆಸಲಾಗುತ್ತಿದೆ. 
ಪ್ರಕರಣದ ವಿಚಾರಣಾ ಹಂತದಲ್ಲಿರುವಾಗ ವಾದಿಯು ದಿನಾಂಕ:03.12.2012 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರಡಿ ಅರ್ಜಿಯನ್ನು 
ಸಲ್ಲಿಸಿ 19ನೇ ಪ್ರತಿವಾದಿ ಮಗಳಾದ ಶ್ರೀಮತಿ ಎನ್. ಸ್ಮಿತ ಕೋಂ ಆರ್.ಎಸ್. ಆರ್. ವಿಜಯಕಾರ್ತಿಕ್‌ರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು 

ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 
2 . ಅರ್ಜಿದಾರರು ಕಲಂ 103 ರ ಅರ್ಜಿ ಜೊತೆ ಸಲ್ಲಿಸಲಾಗಿರುವ ಪ್ರಮಾಣ ಪತ್ರದಲ್ಲಿ 1ನೇ ಪ್ರತಿವಾದಿ ಸಂಘದ ಆಡಳಿತ ಮಂಡಳಿಯನ್ನು 

ಸಹಕಾರ ಇಲಾಖೆಯು 1994 ನೇ ಸಾಲಿನಲ್ಲಿ ರದ್ದು ಮಾಡಿರುತ್ತದೆ. ಈ ಆದೇಶವನ್ನು 1ನೇ ಪ್ರತಿವಾದಿ ಸಂಘವು ಗೌರವ ಉಚ್ಚ 
ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದು, ರಿಟ್ ಅಫೀಲು ಸಂ . 2218 ಮತ್ತು 2219 ಅ/ಘ0991 ಹಾಗೂ 1992/1994 ಈ ರಿಟ್ ಅಫೀಲಿನನ್ವಯ ಗೌರವ 
ನ್ಯಾಯಾಲಯವು ಪ್ರತಿವಾದಿ 15 ರಿಂದ 19 ರವರುಗಳನ್ನು Government Nominees as Ad-Hoc Committee members to from bank 
administration till holding of new election on 02.12.1994 ಅದರನ್ವಯ ಸದರಿ ಅಡಕ್ ಕಮಿಟಿಯು ದಿನಾಂಕ:13.05.1994 ರವರೆಗೆ 
ಕಾರ್ಯನಿರ್ವಹಿಸಿರುತ್ತದೆ. ಈ ಅವಧಿಯಲ್ಲಿ 19ನೇ ಪ್ರತಿವಾದಿಯು ನಿರ್ದೆಶಕರಾಗಿ ಕಾರ್ಯನಿರ್ವಹಿಸಿ ಈ ಅವಧಿಯಲ್ಲಿ ಸಾಲಗಳನ್ನು 
ಮಂಜೂರು ಮಾಡಿರುತ್ತಾರೆ. ಆದರೆ ಅಡಾಕ್ ಕಮಿಟಿಯು ವಾದಿ ಸಂಘದಲ್ಲಿ ರೂ .4,00,00,000/ -ಕ್ಕೆ ದಿನಾಂಕ:15. 04 .1995 ರಂದು ಅರ್ಜಿ 
ಸಲ್ಲಿಸಿ ಸಾಲವನ್ನು ಪಡೆದಿರುತ್ತಾರೆ . ಆದರೆ ಈ ಸಾಲ ಮಂಜೂರಾತಿಯಲ್ಲಿ ಅಡಾಕ್ ಕಮಿಟಿಯು ಗೌರವ ಉಚ್ಚ ನ್ಯಾಯಾಲಯದ ಆದೇಶ 
ಸಂಘದ ಬೈಲಾ ಮತ್ತು ಸಾಲಗಳ ನಿಯಮ ಮತ್ತು ನಿಬಂಧನೆಗಳ ಉಲ್ಲಂಘನೆ ಮಾಡಿ, ಅರ್ಜಿದಾರ ಬ್ಯಾಂಕಿಗೆ ಸುಳ್ಳು ಮಾಹಿತಿ ನೀಡಿ ಮೋಸ 
ಮಾಡಿರುತ್ತಾರೆ. ಆದರೆ ಪ್ರಸ್ತುತ 1 ನೇ ಪ್ರತಿವಾದಿ ಸಂಘವು ತನ್ನ ಕಾರ್ಯಚಟುವಟಿಕೆ ನಡೆಸದೇ ಇರುವಂತಹ ಸ್ಥಿತಿಯನ್ನು ತಲುಪಿರುತ್ತದೆ. 
ಮುಂದೆಯು ಸಹ ಕಾರ್ಯಚಟುವಟಿಕೆಗಳನ್ನು ನಡೆಸುವ ಸಾಧ್ಯತೆ ಇಲ್ಲವೆಂದು ಮನಗಂಡು ಕಲಂ 70 ರಡಿಯಲ್ಲಿ ದಾವೆಯನ್ನು ಹೂಡಲಾಗಿದೆ. 
ಈ ಎಲ್ಲಾ ಅವ್ಯವಹಾರಕ್ಕೆ ಅಡಾಕ್ ಕಮಿಟಿಯ ಸದಸ್ಯರು ಮತ್ತು ಬ್ಯಾಂಕಿನ ನೌಕರರು ಒಳಗೂಡಿ ವೈಯಕ್ತಿಕವಾಗಿ ಮತ್ತು ಜಂಟಿಯಾಗಿ 
ಅವ್ಯವಹಾರ ನಡೆಸಿ ಅರ್ಜಿದಾರ ಬ್ಯಾಂಕಿನ ಸಾಲದ ಮೊತ್ತವನ್ನು ಉಪಯೋಗಿಸಿಕೊಂಡು ನಂತರ ಬ್ಯಾಂಕಿಗೆ ನಷ್ಟ ಉಂಟಾಗಲು 
ಕಾರಣಕರ್ತರಾಗಿರುತ್ತಾರೆ. ಈ ಹಿನ್ನಲೆಯಲ್ಲಿ ದಾವೆಯನ್ನು ಹೂಡಲಾಗಿದೆ. ಆದರೆ ಈ ದಾವೆ ಇತ್ಯರ್ಥವಾಗುವಲ್ಲಿ ಕಾನೂನು ರೀತ್ಯಾ 
ನಡವಳಿಕೆಗಳು ನಡೆಸಿ ಇತ್ಯರ್ಥಪಡಿಸುವಲ್ಲಿ ಸಮಯಾವಕಾಶ ತೆಗೆದುಕೊಳ್ಳುತ್ತಿದ್ದು, ಈ ಮಧ್ಯ ಪ್ರತಿವಾದಿಗಳು ತಮ್ಮ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡುವ ಸಾಧ್ಯತೆಗಳಿರುತ್ತವೆ. ಒಂದು ವೇಳೆ ಈ ರೀತಿ ಪ್ರತಿವಾದಿಗಳು ತಮ್ಮ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು 
ಮಾರಾಟ ಮಾಡಿದ ಪಕ್ಷದಲ್ಲಿ ಈ ದಾವೆಯ ಅಂತಿಮ ಆದೇಶ ಅರ್ಜಿದಾರ ಬ್ಯಾಂಕಿನ ಪರವಾಗಿ ಬಂದರೂ ಸಹ ಅವಾರ್ಡ್ ಮೊತ್ತವನ್ನು 
ವಸೂಲಿ ಮಾಡಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇರುವುದರಿಂದ ಕಲಂ 103 ರಡಿಯಲ್ಲಿ ಸಲ್ಲಿಸಲಾಗಿರುವ ಅರ್ಜಿ 

ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಜಪಿಮಾಡುವಂತೆ ಕಲಂ 103 ರಡಿಯಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಸದರಿ 
ಅರ್ಜಿಯ ಮೇಲೆ ಈ ನ್ಯಾಯಾಲಯವು ದಿನಾಂಕ: 17. 09 .2012 ರಂದು ಷರತ್ತುಬದ್ಧ ನೋಟೀಸನ್ನು ನೀಡಿದ್ದು , ಸದರಿ ಷರತ್ತುಬದ್ಧ 
ನೋಟೀಸಿಗೆ 19 ನೇ ಪ್ರತಿವಾದಿ ತನ್ನ ಆಕ್ಷೇಪಣೆಗಳಲ್ಲಿ ಷೆಡ್ಯೂಲ್ ಸ್ವತ್ತುಗಳನ್ನು ಈಗಾಗಲೇ ದಾನ ಪತ್ರದ ಮೂಲಕ ತನ್ನ ಮಗಳಾದ ಶ್ರೀಮತಿ 
ಎನ್.ಸಿತ ಕೋಂ ಆರ್‌.ಎಸ್‌. ಆರ್‌. ವಿಜಯ ಕಾರ್ತಿಕ್‌ರವರ ಹೆಸರಿಗೆ ವರ್ಗಾಯಿಸಲಾಗಿದೆ ಎಂದು ಶುದ್ದ ದಾನ ಪತ್ರದ ನಕಲನ್ನು 
ಹಾಜರುಪಡಿಸಿರುತ್ತಾರೆ. 
ಇದಾದನಂತರ ವಾದಿ ಬ್ಯಾಂಕ್ ಮತ್ತೊಂದು ಜಪ್ತಿ ಪೂರ್ವ ಆದೇಶ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು, 19ನೇ ಪ್ರತಿವಾದಿಯ ಮಗಳಾದ 
ಶ್ರೀಮತಿ ಎನ್. ಸ್ಮಿತ ಕೋಂ ಆರ್.ಎಸ್. ಆರ್. ವಿಜಯ ಕಾರ್ತಿಕ್‌ರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಜಪ್ತಿ ಪೂರ್ವ ಆದೇಶ 
ಮಾಡಬೇಕೆಂದು ಅರ್ಜಿ ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಗೆ ಶ್ರೀಮತಿ ಎನ್. ಸ್ಮಿತರವರು ಆಕ್ಷೇಪಣಾಕಾರಕಳಾಗಿ ತಮ್ಮ ಆಕ್ಷೇಪಗಳನ್ನು ಸಲ್ಲಿಸಿ 


3 , 


4 , 


೧೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 

ಭಾಗ ೩ 
ಸದರಿಯವರು ಬ್ಯಾಂಕಿನ ಸದಸ್ಯರಾಗಿ, ನೌಕರರಾಗಿ ಅಥವಾ ನಿರ್ದೆಶಕರಾಗಿ ಯಾವುದೇ ವಿಧದಲ್ಲಿ ಬ್ಯಾಂಕಿಗೆ ಸಂಬಂಧವಿಲ್ಲ ಕಾರಣ 
ಸದರಿಯವರ ಆಸ್ತಿಯನ್ನು ಬೇರೊಬ್ಬರ ಸಾಲಕ್ಕೆ ಜಪ್ತಿ ಮಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲವೆಂದು ಜೊತೆಗೆ 19ನೇ ಪ್ರತಿವಾದಿ ವಿವಿಧ 
ದಿನಾಂಕಗಳಲ್ಲಿ ಸ್ವಂತವಾಗಿ ಷೆಡ್ಯೂಲ್ ಸ್ವತ್ತುಗಳನ್ನು ಖರೀದಿಸಿದ್ದು, ಅವರ ಸ್ವಯಾರ್ಜಿತ ಆಸ್ತಿಗಳನ್ನು ದಿನಾಂಕ:26.12 .2011 ರಂದು ತನ್ನ 
ಮಗಳ ಮೇಲಿದ್ದ ಪ್ರೀತಿ ವಿಶ್ವಾಸಕ್ಕೆ ಷೆಡ್ಯೂಲ್ ಸ್ವತ್ತುಗಳನ್ನು ಯಾವುದೇ ಪ್ರತಿಫಲವಿಲ್ಲದೆ ಪಡೆದುಕೊಳ್ಳದೆ ದಾನ ಮಾಡಿದ್ದು, ಸದರಿ ಸ್ವತ್ತುಗಳು 
ಪ್ರತ್ಯೇಕವಾಗಿ ಶ್ರೀಮತಿ ಸ್ಮಿತರವರಿಗೆ ಸೇರಿರುವುದಾಗಿ, ಕೇವಲ ತಂದೆ ಮಗಳ ಸಂಬಂಧವಿದೆ ಎಂದು ಮಗಳಿಗೆ ದಾನ ಮಾಡಿದ ಆಸ್ತಿಗಳನ್ನು 
ಯಾವುದೇ ಕಾರಣಕ್ಕೂ ಜಪ್ತಿ ಮಾಡಬಾರದೆಂದು ಮುಂದುವರೆದು ಷೆಡ್ಯೂಲ್ ಸ್ವತ್ತುಗಳಿಗೆ ಖಾತೆ ಮತ್ತು ಕಂದಾಯ ದಾಖಲೆಗಳು ಶ್ರೀಮತಿ 
ಎನ್. ಸ್ಮಿತರವರ ಹೆಸರಿಗೆ ವರ್ಗಾವಣೆಗೊಂಡಿದ್ದು, ಸ್ವಾಧೀನ ಅನುಭವದಲ್ಲಿರುವುದರಿಂದ ಸದರಿ ಆಸ್ತಿಗಳನ್ನು ಜಪ್ತಿ ಮಾಡುವುದು ಹಾಗೂ 
ಷರತ್ತುಬದ್ಧ ನೋಟೀಸಿನಂತೆ 30 ದಿವಸದೊಳಗಾಗಿ ರೂ .4 ,36 ,78,537 /- ಗಳನ್ನು ಠೇವಣಿ ಮಾಡಿ, ರಶೀದಿ ಹಾಜರುಪಡಿಸುವಂತೆ 
ತಿಳಿಸಿರುವುದು ಕಾನೂನು ಬಾಹಿರವಾಗಿರುವುದರಿಂದ ಮತ್ತು ಈ ಎಲ್ಲಾ ಕಾರಣಗಳಿಂದ ಕಲಂ 103 ರಡಿಯಲ್ಲಿ ಸಲ್ಲಿಸಿರುವ ವಾದಿ ಬ್ಯಾಂಕಿನ 
ಅರ್ಜಿಯನ್ನು ವಜಾ\ ವಾಪಸ್ಸು ತೆಗೆದುಕೊಳ್ಳುವಂತೆ ಕೋರಿಕೊಂಡಿದ್ದು, ಆಕ್ಷೇಪಣೆಗಳೊಂದಿಗೆ ದಿನಾಂಕ:18.06.2011 ರಂದು 19ನೇ ಪ್ರತಿವಾದಿ 
ತನ್ನ ಮಗಳಿಗೆ ದಾನ ಮಾಡಿದ ದಾನ ಪತ್ರದ ನಕಲನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. 
ಈ ಹಿಂದೆ ಈ ನ್ಯಾಯಾಲಯವು ಎಲ್ಲಾ ಸಂಬಂಧಿಸಿದ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ 19ನೇ ಪ್ರತಿವಾದಿಯ ಮಗಳಿಗೆ ಸೇರಿದ 
ಸ್ಥಿರಾಸ್ತಿಗಳನ್ನು ಏಕೆ ಜಪ್ತಿ ಮಾಡಬಾರದೆಂದು ಷರತ್ತುಬದ್ದ ಆದೇಶವನ್ನು ದಿನಾಂಕ: 17.09.2012 ರಂದು ಹೊರಡಿಸಿರುತ್ತದೆ . ಆದರೆ 
ದಿನಾಂಕ :29.04.2013 ರಂದು ಈ ನ್ಯಾಯಾಲಯವು ಶ್ರೀಮತಿ ಎನ್. ಸ್ಮಿತರವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಸ್ಮಿತರವರ ಪರ ವಾದ- ವಿವಾದ 
ಆಲಿಸಿದ ನಂತರ ದಿನಾಂಕ:17.09.2012 ರ ಷರತ್ತುಬದ್ದ ಆದೇಶವನ್ನು ಸ್ಥಿರೀಕರಿಸುವ ಸಂಬಂಧ ವಾದಿಯ ಬ್ಯಾಂಕು ದಾಖಲೆ ಸಹಿತ 
ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾಗಿರುವ ಕಾರಣ 19ನೇ ಪ್ರತಿವಾದಿ ಮಗಳಾದ ಶ್ರೀಮತಿ ಎನ್. ಸ್ಮಿತರವರಿಗೆ 
ಸೀಮಿತವಾದಂತೆ ಈ ನ್ಯಾಯಾಲಯವು ದಿನಾಂಕ:17.09 .2012 ರಂದು ಹೊರಡಿಸಲಾಗಿದ್ದ ಕಲಂ 103 ರ ಷರತ್ತುಬದ್ಧ ಆದೇಶದಿಂದ 
ತೆರವುಗೊಳಿಸಿ ಸ್ಥಿರಾಸ್ತಿಯನ್ನು ಕಲಂ 103 ರ ಆದೇಶದಿಂದ ಕೈಬಿಡಲಾಗಿದೆ ಎಂದು ಆದೇಶ ಮಾಡಿರುತ್ತದೆ. 
ವಾದಿ ಬ್ಯಾಂಕು ತದನಂತರ ದಿನಾಂಕ:29.04.2013 ರ ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದ್ದು, ತನ್ನ 
ಪ್ರಮಾಣ ಪತ್ರದಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ದಿನಾಂಕ:17.09.2012 ರಂದು ಪ್ರತಿವಾದಿಗಳಿಗೆ ಸೇರಿದ ಆಸ್ತಿಗಳ ಆದೇಶ 
ಪೂರ್ವ ಜಪ್ತಿ ಮಾಡುವ ಸಲುವಾಗಿ ಅವಶ್ಯಕ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರವೇ ಷರತ್ತುಬದ್ದ ಆದೇಶ ದಿನಾಂಕ: 17.09.2012 
ರಂದು ಹೊರಡಿಸಲಾಗಿದೆ. ಆದರೆ ಷರತ್ತುಬದ್ದ ಆದೇಶದಂತೆ ಪ್ರತಿವಾದಿ 19 ಅಥವಾ ಅವರ ಮಗಳು ಶ್ರೀಮತಿ ಎನ್. ಸ್ಮಿತ ಷರತ್ತುಬದ್ಧ 
ಆದೇಶದಲ್ಲಿರುವ ಷರತ್ತುಗಳನ್ನು ಪಾಲನೆ ಮಾಡಿರುವುದಿಲ್ಲ. ಆದರೆ ದಿನಾಂಕ:29.04.2013 ರಂದು ಈ ನ್ಯಾಯಾಲಯವು ಜಪ್ತಿ ಪೂರ್ವ 
ಆದೇಶವನ್ನು ಸ್ಥಿರೀಕರಿಸುವ ಸಂಬಂಧ ವಾದಿಯು ದಾಖಲೆ ಸಹಿತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲವಾಗಿದ್ದರೆಂದು 
ಸ್ಥಿರೀಕರಿಸುವುದನ್ನು ಕೈಬಿಡಲಾಗಿದೆ. ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ವಾದಿಯು ಅರ್ಜಿ ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಗೆ ಶ್ರೀಮತಿ 
ಎನ್. ಸ್ಥಿತರವರು ವಕೀಲರ ಮುಖಾಂತರ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಿ ದಿನಾಂಕ:29 .04 .2013 ರ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಲು 
ಕಾನೂನಿನಲ್ಲಿ ಅವಕಾಶವಿದ್ದು, ಸದರಿ ಆದೇಶವನ್ನು ಪುನರ್ ಪರಿಶೀಲಿಸಲು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ ಮತ್ತು 

ನಿಯಮಗಳಲ್ಲಿ ಅವಕಾಶವಿಲ್ಲದ ಕಾರಣ ವಾದಿ ಸಲ್ಲಿಸಿರುವ ಪುನರ್ ಪರಿಶೀಲನಾ ಅರ್ಜಿಯನ್ನು ತಿರಸ್ಕರಿಸಬೇಕೆಂದು ವಾದ ಮಂಡಿಸಿರುತ್ತಾರೆ. 
6. ಈ ಸಂಬಂಧವಾಗಿ ಉಭಯತ್ತರ ವಕೀಲರ ವಾದವನ್ನು ಆಲಿಸಲಾಯಿತು. ಪ್ರಕರಣದಲ್ಲಿ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು 

ಕುಲಂಕುಶವಾಗಿ ಪರಿಶೀಲಿಸಲಾಯಿತು. 19ನೇ ಪ್ರತಿವಾದಿ ಈ ಹಿಂದೆ ತನ್ನ ಹೆಸರಿನಲ್ಲಿ ಖರೀದಿಸಿದ್ದ ಷೆಡ್ಯೂಲ್ ಸ್ವತ್ತುಗಳನ್ನು ಈ 
ನ್ಯಾಯಾಲಯವು ತನ್ನನ್ನು ಪ್ರಕರಣದ ಪಕ್ಷಗಾರರನ್ನಾಗಿ ಸೇರಿಸಿದ ನಂತರ ದಿನಾಂಕ:18.06.2011 ರಂದು ತನ್ನ ಮಗಳ ಹೆಸರಿಗೆ ಸರ್ವೆ 
ನಂ .861, ವಿಸ್ತೀರ್ಣ 2 ಎಕರೆ 38 ಗುಂಟೆ, ಸರ್ವೆ ನಂ . 87 /3 ವಿಸ್ತೀರ್ಣ 1 ಎಕರೆ 20 ಗುಂಟೆ ಮತ್ತು 87/21 ಎಕರೆ 29 ಗುಂಟೆ 
ಜಮೀನನ್ನು ಮಗಳ ಹೆಸರಿಗೆ ದಾನ ಮಾಡಿರುವ ಬಗ್ಗೆ ಅದರ ಹಿಂದೆ 19ನೇ ಪ್ರತಿವಾದಿಯ ಹೆಸರಿನಲ್ಲಿರುವ ಕ್ರಯಪತ್ರದ ನಕಲುಗಳನ್ನು ತಮ್ಮ 
ಆಕ್ಷೇಪಣೆಗಳ ಜೊತೆಗೆ ಪಹಣಿ ಸಹಿತ ನ್ಯಾಯಾಲಯಕ್ಕೆ ದಾಖಲಾತಿಗಳನ್ನು ಸಲ್ಲಿಸಿರುವುದು ನ್ಯಾಯಾಲಯದ ಕಡತದಿಂದ ಸ್ಪಷ್ಟವಾಗಿದ್ದು, 
ದೃಢಪಟ್ಟಿರುತ್ತದೆ . ಸದರಿ ಆಸ್ತಿಯನ್ನು ಜಪ್ತಿ ಪೂರ್ವ ಆದೇಶ ಮಾಡಲು ಸಾಕಷ್ಟು ಪುರಾವೆಗಳಿದ್ದು, ಶ್ರೀಮತಿ ಎನ್. ಸ್ಮಿತರವರು 19ನೇ 
ಪ್ರತಿವಾದಿಯ ಕಾನೂನುಬದ್ಧ ವಾರಸುದಾರಳಾಗಿದ್ದು, 19ನೇ ಪ್ರತಿವಾದಿಯು ಪ್ರಕರಣ ಇತ್ಯರ್ಥಕ್ಕೆ ಬಾಕಿ ಇರಬೇಕಾದರೆ ದಾನ ಮಾಡುವ 
ಕ್ರಮವನ್ನು ಅವಲೋಕಿಸಿದಾಗ ದಾವ ಕೊಂಗೆ ತೊಂದರೆ ಕೊಡುವ ಅಥವಾ ವಿಳಂಬ ಮಾಡುವ ಉದ್ದೇಶದಿಂದ ಕ್ರಮ ತೆಗೆದುಕೊಂಡಿರುವುದು 

ದಾಖಲಾತಿಗಳಿಂದ ದೃಢಪಟ್ಟಿರುತ್ತದೆ. 
7. ಈ ನ್ಯಾಯಾಲಯವು ದಿನಾಂಕ: 17 .09.2012 ರ ಷರತ್ತುಬದ್ಧ ಆದೇಶದಿಂದ 19ನೇ ಪ್ರತಿವಾದಿ ಮಗಳ ಹೆಸರಿಗಿದ್ದ ಸ್ಥಿರಾಸ್ತಿಯನ್ನು 

29.04.2013 ರ ಆದೇಶದಲ್ಲಿ ತೆರವುಗೊಳಿಸಲಾಗಿದ್ದ ಆದೇಶದಿಂದ ಬಾದಕರಾದ ವಾದಿಯು ಈ ನ್ಯಾಯಲಯದ ಕಲಂ 103 ರ ದಿನಾಂಕ: 
17 .09.2012 ರ ಆದೇಶವನ್ನು ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣದಲ್ಲಿ ಮೇಲ್ಮನವಿ ಸಂಖ್ಯೆ : 752 / 0753/12 ರಲ್ಲಿ ಪ್ರಶ್ನಿಸಿದ್ದು ಈ 
ಮೇಲ್ಮನವಿಯನ್ನು ಮೇಲ್ಮನವಿ ಪ್ರಾಧಿಕಾರವು ದಿನಾಂಕ: 07.01.2013 ರಂದು ಮಧ್ಯಂತರ ಆದೇಶವನ್ನು ಈ ಕೆಳಕಂಡಂತೆ ಹೊರಡಿಸಿರುತ್ತದೆ. 

Appeal No :757 /2012 

(Co -op ) Order 
The impugned order dated : 17 .09. 2012 passed by the Trial Court so far as it relates to the last para of the impugned order 
regarding issuance of the direction by the Trial Court to the appellant for taking steps within 3 months for attachment against those 
respondents against whom , the appellanthas not taken steps, is hereby stayed till further orders . 

ನಂತರ ಅಂತಿಮ ಆದೇಶವನ್ನು ಈ ಕೆಳಕಂಡಂತೆ ಹೊರಡಿಸಲಾಗಿದೆ. 


ಭಾಗ ೩ 


೧೧೧೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೫ , ೨೦೧೪ 
Appeal No :757/2012(Co -op ) 

Order 


appeal is allowed 


The impugned order passed by the R1 in No: JRB/DIS /167/1996 - 97 dated :17 .09 .2012 is modified by deleting the direction 
given to the appellant to take action against other respondents within 3 months in the impugned order. 

There is no order as to costs. 

ಮೇಲಿನ ಆದೇಶಗಳ ಆಧಾರವಾಗಿ ವಾದಿಯು ದಿನಾಂಕ: 29 .04 .2013 ರ ಈ ನ್ಯಾಯಾಲಯದ ಆದೇಶವನ್ನು ಪುನರ್ ಪರಿಶೀಲಿಸಲು 
ಕೋರಿರುವ ಮೇರೆಗೆ ಈ ಅರ್ಜಿಯ ಮೇಲೆ ಉಭಯ ಪಕ್ಷಗಾರರ ವಕೀಲರ ವಾದ ವಿವಾದಗಳನ್ನು ಆಲಿಸಲಾಗಿದೆ ಮತ್ತು ದಾಖಲಾತಿಗಳನ್ನು 
ಪರಿಶೀಲಿಸಲಾಗಿದೆ. ಈ ಪ್ರಕರಣದಲ್ಲಿ 19ನೇ ಪ್ರತಿವಾದಿಯ ಮಗಳಾದ ಶ್ರೀಮತಿ ಎನ್. ಸ್ಮಿತ ಕೋಂ ಎಸ್. ಆರ್.ವಿಜಯ ಕಾರ್ತಿಕ್ ರವರ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಕಲಂ 103ರ ಅವಕಾಶಗಳಿಗೆ ಒಳಪಟ್ಟ ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಿ ಷರತ್ತುಬದ್ಧ ಆದೇಶ ದಿನಾಂಕ: 17.09.2012 ಕಾನೂನು 
ಪರಿಮಿತಿಯಲ್ಲಿರುವುದು ಮನಗಂಡು ಈ ನ್ಯಾಯಾಲಯ ದಿನಾಂಕ: 29. 04 .2013 ರಂದು 19ನೇ ಪ್ರತಿವಾದಿಯ ಮಗಳಾದ ಶ್ರೀಮತಿ ಎನ್. ಸ್ಮಿತರವರನ್ನು 
ಆದೇಶದಿಂದ ಮುಕ್ತಿಗೊಳಿಸಿದ್ದ ಆದೇಶವನ್ನು ಹಿಂಪಡೆದು ಸದರಿ ಆದೇಶದಲ್ಲಿ ವಿಧಿಸಲಾಗಿದ್ದ ಯಥಾ ಷರತ್ತುಗಳನ್ನು ಪೂರೈಸದೇ ಇರುವ ಕಾರಣ ದಿನಾಂಕ: 
17. 09 .2012 ರ ಕಲಂ 103 ರ ಆದೇಶವನ್ನು ಸ್ಥಿರೀಕರಿಸುವ ಸಲುವಾಗಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

“ ಆದೇಶ” 
ಮೇಲೆ ತಿಳಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ಮತ್ತು ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ ಸಂ . ಸಿಓ 39 / ಸಿಎಂಎಲ್ /2010, ದಿನಾಂಕ :17. 02 .2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಬಿ. ಸಿ . ಸತೀಶ್, ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 19ನೇ ಪ್ರತಿವಾದಿ ಮಗಳಾದ ಶ್ರೀಮತಿ ಎನ್. ಸಿತ ಕೋಂ 

ಜಯ ಕಾರ್ತಿಕ್‌ರವರ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ:17. 09.2012 ರ 
ಷರತ್ತಿಗೊಳಪಟ್ಟ ಆದೇಶವನ್ನು ಈ ಪ್ರಕರಣದ ಅಂತಿಮ ತೀರ್ಪಿಗೆ ಜಪ್ತಿ ಪೂರ್ವ ಆದೇಶ ಹೊರಡಿಸಿ ಸ್ಥಿರೀಕರಿಸಿರುತ್ತೇನೆ. 

ದಿನಾಂಕ: 29.04 .2013 ರಂದು ಈ ನ್ಯಾಯಾಲಯವು ಮಾಡಿದ ಆದೇಶವನ್ನು ಶ್ರೀಮತಿ ಎನ್. ಸ್ಮಿತರವರಿಗೆ ಸಂಬಂಧಿಸಿದಂತೆ ಪುನರ್ 
ಪರಿಶೀಲಿಸಿ ವಾಪಸ್ಸು ಪಡೆಯಲಾಗಿದೆ. 

ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಆಸ್ತಿ ಪೂರ್ವ ಜಪ್ತಿ 
ಆದೇಶವು ಒಳಪಟ್ಟಿರುತ್ತದೆ. 

“ ಷೆಡ್ಯೂಲ್ ಆಸ್ತಿ ವಿವರಗಳು ” 
All that piece and parcel of the agriculture property bearing Sy No .86 /1, measuring 2 Acres 38 Guntas , Sy No . 87 /3 
measuring 1 Acres 20 Guntas and Sy No.87/2 ,measuring 1 Acres 29 Guntas, in total 6 Acres 07 guntas situated at Naranahalli village , 
C . S .pura Hobli, Gubbi Taluk , Tumkur District and commonly Bounded as per registered Gift deed . 

East by : Property belongs Shubha N . 
West by : Hemavathi Kaluve 
North by: Property belongs to Siddegowda and Gangarevemma 

South by : Property belongs to Ramaiah . 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ ದಿನಾಂಕ : 10 . 03. 2014 ರಂದು ಹೊರಡಿಸಿರುತ್ತೇನೆ. 

ಬಿ . ಸಿ . ಸತೀಶ್ 
PR. 238 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
SC10 

ಬೆಂಗಳೂರು ಪ್ರಾಂತ, ಬೆಂಗಳೂರು. 


ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ ಚಾಮರಾಜಪೇಟೆ, ಬೆಂಗಳೂರು - 18. 

ದಾವಾ ಸಂಖ್ಯೆ: ಜೆಆರ್‌ಬಿ/ ಡಿಐಎಸ್ / 167/1996 -97 
ವಾದಿ ವಿರುದ್ದ 

ಪ್ರತಿವಾದಿ 
ಮುಖ್ಯಕಾರ್ಯನಿರ್ವಹಣಾಧಿಕಾರಿ, 

ಕಾರ್ಯದರ್ಶಿ, 
ಬಿಬಿಆರ್ ಅಂಡ್ ಆರ್ ಡಿಸಿಸಿ 

ಕೋನಾರ್ಕ್ ಕ್ರೆಡಿಟ್ ಕೋ - ಆಪರೇಟಿವ್ 
ಬ್ಯಾಂಕ್ ನಿ , ಚಾಮರಾಜಪೇಟೆ, 

ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, 
ಬೆಂಗಳೂರು - 560018 

ಬಸವನಗುಡಿ ಬೆಂಗಳೂರು - 04 
ಶ್ರೀ ಡಾ : ಹೆಚ್. ಪಿ. ಶಾಂತಕುಮಾರ್ 
ಬಿನ್. ಹೆಚ್.ಕೆ. ಪುಟ್ಟಸ್ವಾಮಿ ಗೌಡ ಅಧ್ಯಕ್ಷರು, ಕೋನಾರ್ಕ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ 
ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ ಬೆಂಗಳೂರು - 04 


೧೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೫ , ೨೦೧೪ 

ಭಾಗ ೩ 
3. ಶ್ರೀ ಸುರೇಶ್ 

ಬಿನ್ ಶ್ರೀ ರಘು, ಕಾರ್ಯದರ್ಶಿ , ಕೋನಾರ್ಕ್ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ .56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ ಬೆಂಗಳೂರು - 04 
ಶ್ರೀ ಅಜಿತ್ ಎಸ್ ಚಡಗರ್ 
ಬಿನ್ ಸತ್ಯರಾಜ್ ಚಡಗರ್, ನಿರ್ದೇಶಕರು, ಕಾರ್ಯದರ್ಶಿ ಕೋನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ 
ಬೆಂಗಳೂರು - 04 
ಶ್ರೀ ಬಿ . ಜೆ. ಸುರೇಶ್ 
ಬಿನ್ ಲೇಟ್ ಜವರೇಗೌಡ, ನಿರ್ದೇಶಕರು , ನಿರ್ದೇಶಕರು, ಕಾರ್ಯದರ್ಶಿ ಕೋನಾರ್ಕ್ ಕ್ರೆಡಿಟ್ 
ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, 
ಬಸವನಗುಡಿ ಬೆಂಗಳೂರು - 04 
ಶ್ರೀಮತಿ ಕೆ. ವಿ.ಉಷಾ, 
ಕೋಂ ಹೆಚ್. ಪಿ . ಶಾಂತಕುಮಾರ್, ನಿರ್ದೇಶಕರು, ಕಾರ್ಯದರ್ಶಿ ಕೋನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ 
ಬೆಂಗಳೂರು - 04 
ಶ್ರೀಮತಿ ಸಾವಿತ್ರಮ್ಮ , 
ಕೋಂ ಲೇಟ್ ಕೆ.ವೀರಯ್ಯ, ನಿರ್ದೇಶಕರು, ಕಾರ್ಯದರ್ಶಿ,ಕೋನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ 
ಬೆಂಗಳೂರು - 04 
ಶ್ರೀ ದೇವಾನಂದ ಪೈ .ಕೆ, 
ಬಿನ್ ಗೋಪಾಲ ರಾವ್ ಕೆ. ನಿರ್ದೇಶಕರು, ಕಾರ್ಯದರ್ಶಿ ಕೋನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ 
ಬೆಂಗಳೂರು - 04 
ಶ್ರೀ ಉಲ್ಲಾಸ್ ಎಸ್ , 
ಬಿನ್ ಸತ್ಯರಾಜ್ ಚಡಗರ್ , ನಿರ್ದೇಶಕರು, ಕಾರ್ಯದರ್ಶಿ ,ಕೋನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ 

ಬೆಂಗಳೂರು - 04 
10 . ಶ್ರೀ ನರಸಿಂಹಯ್ಯ , 

ಬಿನ್ ಗಂಗಣ್ಣ , ನಿರ್ದೇಶಕರು, ಕಾರ್ಯದರ್ಶಿ, ಕೋನಾರ್ಕ್ ಕ್ರೆಡಿಟ್ ಕೋ - ಆಪರೇಟಿವ್ 
ಸೊಸೈಟಿ ಲಿ., ನಂ .56 , ಸುಬ್ಬರಾಮಚೆಟ್ಟಿ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ ಬೆಂಗಳೂರು- 04 
ಶ್ರೀಮತಿ ಹನುಮಕ್ಕ, 
ಕೋಂ ನರಸಿಂಹಯ್ಯ , ನಿರ್ದೇಶಕರು, ಕಾರ್ಯದರ್ಶಿ ಕೋನಾರ್ಕ್ ಕ್ರೆಡಿಟ್ ಕೋ - ಆಪರೇಟಿವ್ 

ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ = ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ ಬೆಂಗಳೂರು -4 
12. ಶ್ರೀ ವಿ.ಎಸ್.ನಾಯ್ಕ 

ಬಿನ್ ಹರಿಹರ ನಾಯ್ಕ , ನಿರ್ದೇಶಕರು, ಕಾರ್ಯದರ್ಶಿ ಕೋನಾರ್ಕ್ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ 

ಬೆಂಗಳೂರು - 04 
13 . ಶ್ರೀ ಕೆ. ಜನಾರ್ಧನ, 

ಬಿನ್ ಲೇಟ್ ಕೃಷ್ಣಪ್ಪ, ನಿರ್ದೇಶಕರು, ಕಾರ್ಯದರ್ಶಿ ಕೋನಾರ್ಕ್ ಕ್ರೆಡಿಟ್ ಕೋ - ಆಪರೇಟಿವ್ 

ಸೊಸೈಟಿ ಲಿ., ನಂ .56 , ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ ಬೆಂಗಳೂರು- 04 
14 . ಶ್ರೀ ಯು. ಸದಾಶಿವಶೆಟ್ಟಿ , 

ಬಿನ್ ಸುಬ್ಬಣ್ಣ ಶೆಟ್ಟಿ, ನಿರ್ದೇಶಕರು, ಕಾರ್ಯದರ್ಶಿ ಕೋನಾರ್ಕ್ ಕ್ರೆಡಿಟ್ ಕೋ - ಆಪರೇಟಿವ್ 

ಸೊಸೈಟಿ ಲಿ., ನಂ .56, ಸುಬ್ಬರಾಮಚೆಟ್ಟಿ ರಸ್ತೆ , ನೆಟ್ಟಕಲ್ಲಪ್ಪ ವೃತ್ತ, ಬಸವನಗುಡಿ ಬೆಂಗಳೂರು- 04 
15. ಶ್ರೀ ನಾರಾಯಣ ಗೌಡ, 

ಮೇಜರ್‌, ಬಿನ್ ಪುಟ್ಟೇಗೌಡ, ಮಾಜಿ ಅಧ್ಯಕ್ಷರು ಹಾಗೂ ಈಗಿನ ನಿರ್ದೇಶಕರು, ಬಿಬಿಆರ್ 
ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ಕೆರಳಾಲುಸಂದ್ರ, ಮಳಗಳು ಪೋಸ್ಟ್, ಕಸಬಾ ಹೋಬಳಿ , 
ಕನಕಪುರ ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೫ , ೨೦೧೪ 

೧೧೨೧ 
16. ಶ್ರೀ ಎಸ್ .ಜಿ.ಚೆಲುವಯ್ಯ 

ಮೇಜರ್‌, ಮಾಜಿ ಉಪಾಧ್ಯಕ್ಷರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ಸೊಂಡೆಕೊಪ್ಪ, 

ಸೊಂಡೆಕೊಪ್ಪ ಪೋಸ್ಟ್, ನೆಲಮಂಗಲ ತಾ : ಬೆಂಗಳೂರು( ಗ್ರಾ ) ಜಿಲ್ಲೆ 
17. ಶ್ರೀ ವಿ . ಚನ್ನಪ್ಪ ಮೇಜರ್ . 
( ಮೃತಪಟ್ಟಿರುತ್ತಾರೆ) ಪ್ರತಿನಿಧಿಸುವವರು ಅವರ ವಾರಸುದರರು 

17ಎ, ಶ್ರೀಮತಿ ಜಯಮ್ಮ, ವಯಸ್ಕಳು ಕೋಂ : ಲೇಟ್: ವಿ. ಚನ್ನಪ್ಪ. 
17ಬಿ. ಶ್ರೀ ಸಿ. ರಮೇಶ್, ವಯಸ್ಕರು ಬಿನ್: ಲೇಟ್: ವಿ. ಚನ್ನಪ್ಪ. 
17ಸಿ, ಶ್ರೀ ಸಿ.ವೇಣುಗೋಪಾಲ್, ವಯಸ್ಕರು ಬಿನ್: ಲೇಟ್: ವಿ. ಚನ್ನಪ್ಪ. 
17ಡಿ, ಶ್ರೀ ಸಿ. ಪ್ರಕಾಶ್ , ವಯಸ್ಕರು ಬಿನ್: ಲೇಟ್: ವಿ . ಚನ್ನಪ್ಪ. 

ಪ್ರತಿವಾದಿ 17ಎ ರಿಂದ 17ಡಿ ರವರ ವಿಳಾಸ: ನೆರಳಘಟ್ಟ ಗ್ರಾಮ , ಅಣಬೆ ಪೋಸ್ಟ್, 
ದೊಡ್ಡಬಳ್ಳಾಪುರ ತಾ: ಬೆಂಗಳೂರು ( ಗ್ರಾ ) ಜಿಲ್ಲೆ . 17ಡಿ ರವರು ವಾದಿ ಬ್ಯಾಂಕಿನಲ್ಲಿ ನೌಕರರಾಗಿ 

ಹಾಲಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ 
18. ಶ್ರೀ ಎ. ನರಸಿಂಹಯ್ಯ , ಮೇಜರ್ , 

ಮಾಜಿ ನಿರ್ದೇಶಕರು , ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ಗಂಟಿಗಾನಹಳ್ಳಿ ಪೇಸ್ಟ್, 

ಕುರವೇಕೆರೆ, ದೊಡ್ಡಬಳ್ಳಾಪುರ ತಾ : ಬೆಂಗಳೂರು ( ಗ್ರಾ ) ಜಿಲ್ಲೆ . 
19. ಶ್ರೀ ಎನ್.ಎಸ್. ನರಸೇಗೌಡ, ಮೇಜರ್ , 

ಮಾಜಿ ನಿರ್ದೇಶಕರು, ಬಿಬಿಆರ್‌ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ .692 , ಎ 8ನೇ 

ಮೇನ್, 3ನೇ ಸ್ಟೇಜ್, 3ನೇ ಬ್ಲಾಕ್ , ಬಸವೇಶ್ವರ ನಗರ, ಬೆಂಗಳೂರು - 79 
20. ಶ್ರೀ ಬಿ.ರಾಮಿರೆಡ್ಡಿ , ಮೇಜರ್ , 

ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು , ಬಿಬಿಆರ್ ಅಂಡ್ ಆರ್‌ಡಿಸಿಸಿ 

ಬ್ಯಾಂಕ್ ನಿ., ನಂ . 124, ಎ ಸ್ಟೋರ್, 26ನೇ ಕ್ರಾಸ್ , 6ನೇ ಬ್ಲಾಕ್ , ಜಯನಗರ , ಬೆಂಗಳೂರು- 20 
21. ಶ್ರೀ ಕೆ. ಟಿ.ವೆಂಕಟಸ್ವಾಮಿ , ಮೇಜರ್, 

ಮಾಜಿ ಶಾಖಾ ವ್ಯವಸ್ಥಾಪಕರು ( ನಿವೃತ್ತ), ಕೇಂದ್ರ ಕಛೇರಿ ಶಾಖೆ. ಬಿಬಿಆರ್ ಅಂಡ್ ಆರ್‌ಡಿಸಿಸಿ 

ಬ್ಯಾಂಕ್‌ನಿ. ನಂ .1013 ಇ , ಮೂಕಾಂಬಿಕ ಎ.ಆರ್‌. ಅವೆನ್ಯೂ , ನ್ಯೂ ತಿಪ್ಪಸಂದ್ರ, ಬೆಂಗಳೂರು- 75 
22. ಶ್ರೀ ಎಂ . ನಾಗರಾಜ, 

(ಅಂಡರ್ ಸಸ್ಪೆನ್‌ಷನ್ ) ಶಾಖಾ ವ್ಯವಸ್ಥಾಪಕರು, ಕೇಂದ್ರ ಕಛೇರಿ, ಬಿಬಿಆರ್ ಅಂಡ್ 
ಆರ್‌ಡಿಸಿಸಿ ಬ್ಯಾಂಕ್ ನಿ., ದಿಡ್ಡಿಬಾಗಿಲು, ಮರಾಠ ಸ್ಪೀಟ್, ತ್ಯಾಗರಾಜ ರೋಟ್, ಆನೇಕಲ್ 

ಟೌನ್, ಬೆಂಗಳೂರು ( ಗ್ರಾ ) ಜಿಲ್ಲೆ. 
23. ಶ್ರೀ ಹೆಚ್.ಕೆ.ರಂಗರಾಜು, 

( ಅಂಡರ್ ಸಸ್ಪೆನ್‌ಷನ್) ಶಾಖಾ ಸೂಪರ್‌ವೈಸರ್‌, ಕೇಂದ್ರ ಕಛೇರಿ, ಜೂನಿಯರ್‌ ಅಸಿಸ್ಟೆಂಟ್ , 
ಬಿಬಿಆರ್ ಅಂಡ್ ಆರ್ ಡಿಸಿಸಿ ಬ್ಯಾಂಕ್ ನಿ ., ನಂ . 213, 1ನೇ ಕ್ರಾಸ್ , ರೆಟ್ರೋ ಲೇಯೌಟ್, 

ವಿಜಯನಗರ, ಬೆಂಗಳೂರು- 40 
24 . ಶ್ರೀ ರಾಮಕೃಷ್ಣ, ಮೇಜರ್ , 

ಶಾಖಾ ವ್ಯವಸ್ಥಾಪಕರು ( ಅಂಡರ್ ಸಸ್ಪೆನ್‌ಷನ್ ) ಬಿಆರ್‌ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., 
( ಪ್ಲಾನಿಂಗ್ & ಡೆವಲಪ್‌ಮೆಂಟ್ ಶಾಖೆ) ನಂ .221, 5ನೇ ಕ್ರಾಸ್ , 1ನೇ ಮೇನ್, 1ನೇ ಹಂತ, 

ಕೆ.ಹೆಚ್ . ಬಿ .ಕಾಲೋನಿ., ಬಸವೇಶ್ವರ ನಗರ, ಬೆಂಗಳೂರು- 79 
25. ಶ್ರೀ ಹೆಚ್. ಬಿ .ಉಮೇಶ್, 

( ಪೌತಿ) ಅವರ ವಾರಸುದಾರರರು. 
25 .1ಎ ಶ್ರೀಮತಿ ಹೆಚ್.ಎಸ್. ಹರಿಣಿ, ಕೋಂ : ಲೇ : ಹೆಚ್. ಬಿ.ಉಮೇಶ್, 
lಬಿ. ಶ್ರೀ ಕೀರ್ತಿ ಕಂದಾ, ಬಿನ್: ಲೇಟ್: ಲೇ : ಹೆಚ್. ಬಿ .ಉಮೇಶ್, 
1ಸಿ, ಶ್ರೀ ಚರಣ್ , ಬಿನ್: ಲೇ : ಹೆಚ್. ಬಿ.ಉಮೇಶ್, 

ವಿಳಾಸ: ನಂ . 112 , ಐ . ಸಿ.ಎಸ್. ಸಿ. ಮೇನ್ರೋಡ್, ನಾಗರಬಾವಿ , ಬೆಂಗಳೂರು- 72 . 
26. ಶ್ರೀ ಬಿ.ಮೃತ್ಯುಂಜಯ , ( ಅಂಡರ್ ಸಸ್ಪೆನ್‌ಷನ್ ) ಸೀನಿಯರ್ ಅಸಿಸ್ಟೆಂಟ್, ಬಿಬಿಆರ್ 

ಅಂಡ್ ಆರ್ ಡಿಸಿಸಿ ಬ್ಯಾಂಕ್ ನಿ ., ( ಪ್ಲಾನಿಂಗ್ & ಡೆವಲಪ್‌ಮೆಂಟ್ ಶಾಖೆ), ನಂ .1087, 15ನೇ 
ಬಿ ಕ್ರಾಸ್ , 2ನೇ ಹಂತ, ಯಲಹಂಕ ನ್ಯೂ ಟೌನ್, ಬೆಂಗಳೂರು- 64 


೧೧೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫, ೨೦೧೪ 

ಭಾಗ ೩ 
“1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103ರ ರೀತ್ಯಾ ಸ್ಥಿರಾಸ್ತಿಗಳನ್ನು ಆದೇಶಕ್ಕೆ ಮುನ್ನ ಜಪ್ತಿ ನೋಟೀಸನ್ನು ಸ್ಥಿರೀಕರಿಸಿರುವ 

ತಿದ್ದುಪಡಿ ಆದೇಶ” 
ಪ್ರಸ್ತಾವನೆ: 

1. ವಾದಿಯು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70 ರಡಿ ದಾವಾ ಅರ್ಜಿಯನ್ನು ಸಲ್ಲಿಸಿ 1 ರಿಂದ 26ನೇ ಪ್ರತಿವಾದಿಗಳಿಂದ 
ರೂ .4 ,39,26 ,119 / -( ರೂ . ನಾಲ್ಕು ಕೋಟಿಮೂವತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಒಂದು ನೂರ ಹತ್ತೊಂಬತ್ತು ರೂಪಾಯಿಗಳು ಮಾತ್ರ) ಗಳು 
ಹಾಗೂ ಈ ಮೊತ್ತಕ್ಕೆ ದಿನಾಂಕ: 24 - 05 -1996 ರಿಂದ ಸಾಲಿಯಾನ ಶೇ .22.5 % ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ 
ದಾವೆಯನ್ನು ಹೂಡಿರುತ್ತಾರೆ. ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು, ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಕರಣದ ವಿಚಾರಣಾ ಹಂತದಲ್ಲಿ ವಾದಿಯು 
ದಿನಾಂಕ : 09 -12 - 2011 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರಡಿ ಅರ್ಜಿಯನ್ನು ಸಲ್ಲಿಸಿ 15ನೇ ಪ್ರತಿವಾದಿಯ ಹೆಸರಿಗೆ ಹಾಗೂ ಅವರ 
ಕುಟುಂಬದವರ ಹೆಸರಿಗೆ ಇರುವ ಸ್ಥಿರಾಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

2. ವಾದಿಯು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ರಡಿಯಲ್ಲಿ ಪ್ರಮಾಣ ಪತ್ರದೊಂದಿಗೆ ಸಲ್ಲಸಲಾಗಿದ್ದ ಅರ್ಜಿಯನ್ನು ಪುರಸ್ಕರಿಸಿ ಈ 
ಪ್ರಕರಣದ 15ನೇ ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಯನ್ನು ಷರತ್ತಿಗೆ ಒಳಪಟ್ಟು ಜಪ್ತಿ ಮಾಡಿ ದಿನಾಂಕ 30 - 01 - 2012ರಂದು ಆದೇಶಿಸಲಾಗಿತ್ತು . ಈ 
ಆದೇಶದಲ್ಲಿ ಜಪ್ತಿಗೊಳಪಟ್ಟ ಸ್ಥಿರಾಸ್ತಿಯನ್ನು ಆದೇಶದಿಂದ ಮುಕ್ತಗೊಳಿಸಲು ಇಚ್ಚಿಸದಲ್ಲಿ ಅವಶ್ಯಕವಿರುವ ನಗದು ಭದ್ರತೆಯನ್ನು ವಾದಿ ಬ್ಯಾಂಕಿನ 
ಅಮಾನತ್ತು ಖಾತೆಗೆ ಆದೇಶ ಹೊರಡಿಸಿದ ದಿನಾಂಕದಿಂದ 30 ದಿವಸದೊಳಗಾಗಿ ಪಾವತಿಸಿ ಅಧಿಕೃತ ಚಲನ್ /ರಸೀತಿಯನ್ನು ಸಲ್ಲಿಸದೇ ಇದ್ದಲ್ಲಿ ದಿನಾಂಕ 
30 - 01 -2012 ರಲ್ಲಿ ಅದೇಶಪೂರ್ವ ಜಪ್ತಿ ಮಾಡಲಾಗಿದ್ದ ನೋಟೀಸಿನಲ್ಲಿ ತಿಳಿಸ್ಥ ಷೆಡ್ಯೂಲ್ ಸ್ವತ್ತನ್ನು ಸ್ಥಿರೀಕರಿಸುವ ಬಗ್ಗೆ 15ನೇ ಪ್ರತಿವಾದಿಗೆ 
ತಿಳಿಸಲಾಗಿತ್ತು. ಆದರೆ 15ನೇ ಪ್ರತಿವಾದಿಯು ತನಗೆ, ತನ್ನ ಹೆಂಡತಿ ಮತ್ತು ಮಗನ ಹೆಸರಿಗೆ ಸೇರಿದ ಸ್ಥಿರಾಸ್ತಿ ಜಪ್ತಿ ಆದೇಶವನ್ನು ಈ ನ್ಯಾಯಾಲಯವು 
ದಿನಾಂಕ 16 -12 - 2011 ರಂದು ಯಾವುದೇ ನೋಟೀಸನ್ನು ನೀಡದೆ ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲಾಗಿದೆ ಎಂದು ಈ ಆದೇಶವು ತಮ್ಮನ್ನು 
ಸಮರ್ಥಿಸಿಕೊಳ್ಳಲು ಅವಕಾಶ ನೀಡದೇ ಹೊರಡಿಸಿರುವ ಅದೇಶವೆಂದು ಈ ಆದೇಶವನ್ನು ಗೌರವ ಉಚ್ಚ ನ್ಯಾಯಾಲಯದಲಿ ರಿಟ್ ಅರ್ಜಿ ಸಂಖ್ಯೆ 400 
402 /2012 ( ಸಿಎಸ್ - ಆರ್‌ಇಎಸ್) ರಲ್ಲಿ ಪ್ರಶ್ನಿಸಿರುತ್ತಾರೆ . ಈ ಅರ್ಜಿಯನ್ನು ವಿಚಾರಣೆ ಮಾಡಿದ ಗೌರವ ಉಚ್ಚ ನ್ಯಾಯಾಲಯವು ದಿನಾಂಕ 
09 - 01 - 2012ರಂದು ಆದೇಶವನ್ನು ಹೊರಡಿಸಿ ರಿಟ್ ಅರ್ಜಿದಾರರು ಹಾಗೂ ಈ ಪ್ರಕರಣದ 15ನೇ ಪ್ರತಿವಾದಿಗೆ ದಿನಾಂಕ 20 - 01 - 2012ರಂದು ಈ 
ನ್ಯಾಯಾಲಯದ ಮುಂದೆ ಹಾಜರಾಗಲು ಸೂಚಿಸಿರುತ್ತಾರೆ. ಅಲ್ಲದೇ ರಿಟ್ ಅರ್ಜಿದಾರರು ಹಾಗೂ 15ನೇ ಪ್ರತಿವಾದಿ ಮತ್ತು ಅವರ ಪತ್ನಿ ಶ್ರೀಮತಿ. 
ಆರ್. ಲಕ್ಷ್ಮೀ ಹಾಗೂ ಎನ್. ಅಭಿಜಿತ್ ರವರು ಗೌರವ ಉಚ್ಚನ್ಯಾಯಾಲಯದಲ್ಲಿ ಆದೇಶ ಪೂರ್ವ ಜಪ್ತಿ ನೋಟೀಸಿನಲ್ಲಿ ತಿಳಿಸಿರುವ ಸ್ಥಿರಾಸ್ತಿಯನ್ನು 
ಪರಭಾರೆ ಮಾಡದೇ ಇರುವ ಬಗ್ಗೆ ಗೌರವ ಉಚ್ಚನ್ಯಾಯಾಲಯದಲ್ಲಿ ಕೆಳಕಂಡಂತೆ ನಿವೇದಿಸಿರುತ್ತಾರೆ. 
“He also submitted that the petitioners will not alienate the properties referred to in the impugned order at Annexure- A till 
20 -01 -2012 . The said submission is taken as an undertaking of the petitioners and the same is placed on record ” 

ಮೇಲಿನ 15ನೇ ಪ್ರತಿವಾದಿಯು ಗೌರವ ಉಚ್ಚನ್ಯಾಯಾಲಯದಲ್ಲಿ ಸಲ್ಲಿಸಿರುವ ಮನವಿಯ ಮೇರೆಗೆ ಗೌರವ ಉಚ್ಚನ್ಯಾಯಾಲಯವು ರಿಟ್ 
ಅರ್ಜಿಯನ್ನು ಪುರಸ್ಕರಿಸಿ ಪ್ರಶ್ನಿತ ಆದೇಶ ದಿನಾಂಕ 16 -12 - 2011 ನ್ನು ರದ್ದುಪಡಿಸಿ ಈ ನ್ಯಾಯಾಲಯಕ್ಕೆ ಉಭಯ ಪಕ್ಷಗಾರರ ಆಗ್ರಹಣೆಗಳನ್ನು 
ಮುಕ್ತವಾಗಿರಿಸಿ ಪ್ರಕರಣದಲ್ಲಿ ಕಾನೂನು ರೀತ್ಯಾ ಇತ್ಯರ್ಥಪಡಿಸಲು ಆದೇಶಿಸಿರುತ್ತದೆ. 

ಗೌರವ ಉಚ್ಚನ್ಯಾಯಾಲಯದ ಆದೇಶದಂತೆ ವಾದಿಯು ಕಲಂ 103ರಲ್ಲಿ 15ನೇ ಪ್ರತಿವಾದಿ, ಅವರ ಪತ್ನಿ ಹಾಗೂ ಮಗ ರವರಿಗೆ ಸೇರಿದ 
ಸ್ಥಿರಾಸ್ತಿಗಳನ್ನು ಆದೇಶಪೂರ್ವ ಜಪ್ತಿ ಮಾಡುವ ಸಲುವಾಗಿ ಸಲ್ಲಿಸಿದ್ದ ಅರ್ಜಿ ಆಧಾರಿಸಿ ವಿಚಾರಣೆಯನ್ನು ಮಾಡಲಾಗಿದೆ. ಈ ಬಗ್ಗೆ ವಾದಿ ಪರ ವಕೀಲರು 
ದಿನಾಂಕ 24 - 02 -2012 ಮತ್ತು 09 - 04 - 2012 ರ ಲಿಖಿತ ತಕರಾರು ಮತ್ತು ಹೆಚ್ಚುವರಿ ಲಿಖಿತ ತಕರಾರುಗಳನ್ನು ಪರಾಮರ್ಶಿಸಲಾಗಿದೆ . ಇದಕ್ಕೆ ಪ್ರತಿಯಾಗಿ 
ವಾದಿಯು ಸಲ್ಲಿಸಿರುವ ವಾದವನ್ನು ಸಹ ಅಲಿಸಲಾಗಿದೆ. 

15ನೇ ಪ್ರತಿವಾದಿಯು ಈ ದಾವಾ ಪ್ರಕರಣದಲ್ಲಿ ಕ್ಲೀಂ ಮಾಡಿರುವ ಮೊತ್ತಕ್ಕೆ ಸಂಬಂದಿಸಿದಂತೆ ಆದೇಶಪೂರ್ವ ಜಪ್ತಿ ನೋಟೀಸಿನಲ್ಲಿ ತಿಳಿಸಿರುವ 
ಸ್ಥಿರಾಸ್ತಿಯನ್ನು ದಿನಾಂಕ 20 - 01 - 2012ರವರೆಗೆ ಪರಭಾರೆ ಮಾಡದೇ ಇರುವ ಬಗ್ಗೆ ಗೌರವ ಉಚ್ಚನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದ್ದ ಸಬ್‌ಮಿಷನ್ ಅನ್ನು 
ಗೌರವ ಉಚ್ಚನ್ಯಾಯಾಲಯದಲ್ಲಿ ನೀಡಿರುವ ಅಂಡರ್‌ಟೇಕಿಂಗ್ ಆಗಿ ಪರಿಗಣಿಸಿ ಕಡತದಲ್ಲಿ ದಾಖಲಿಸಿರುತ್ತದೆ. ಈ ಅಂಶಕ್ಕೆ ಒಳಪಟ್ಟು ವಾದಿ ಸಲ್ಲಿಸಿರುವ 
ಕಲಂ 103ರ ಅರ್ಜಿ ವಿಚಾರಣೆಯಲ್ಲಿ 15ನೇ ಪ್ರತಿವಾದಿಯು ಈ ದಾವಾ ಪ್ರಕರಣದ ಕೇಂ ಮೊತ್ತಕ್ಕೆ ಭಾಗಿತ್ವವ 
ಬಗ್ಗೆ ನಿರ್ಣಯಿಸಲು ಇನ್ನು ಉಭಯ ಪಕ್ಷಗಾರರ ವಿಚಾರಣೆ ಅತ್ಯಗತ್ಯವಿರುವ ಕಾರಣ ಒಂದು ವೇಳೆ 15ನೇ ಪ್ರತಿವಾದಿ ವಿರುದ್ದ ಕ್ಲೀಂ ಮೊತ್ತ ಸಾಭೀತದಲ್ಲಿ 
15ನೇ ಪ್ರತಿವಾದಿಯು ತನಗೆ ಸೇರಿದ ಸಮಸ್ತ ಆಸ್ಟಿಗಳನ್ನು ಪರಬಾರೆ ಮಾಡಿದಲ್ಲಿ ವಾದಿ ಕ್ಲೀಂ ಮಾಡಿರುವ ಮೊತ್ತ ವಸೂಲು ಮಾಡಲು ಕಷ್ಟ ಸಾಧ್ಯವಾಗುವ 
ಸಂದರ್ಭ ಒದಗಿಬರುವ ಸಾದ್ಯತೆ ಮನಗಂಡು ಮುಖ್ಯವಾಗಿ 15ನೇ ಪ್ರತಿವಾದಿಯು ದಿನಾಂಕ 24 - 02 - 2012 ಮತ್ತು 09 - 04 - 2012ರ ಲಿಖಿತ ವಾದಗಳಲ್ಲಿ 
ತಿಳಿಸಿರುವಂತೆ ತನ್ನ ಪತ್ನಿಯ ಹೆಸರಿನ ಜಪ್ತಿ ಮಾಡಿರುವ ಸ್ಥಿರಾಸ್ತಿಯು ಸ್ವಯಾರ್ಜಿತವಾಗಿರುತ್ತದೆ , ಹಾಗೂ 15ನೇ ಪ್ರತಿವಾದಿ ಮಗ ಈ ಪ್ರಕರಣದ 
ಪ್ರತಿವಾದಿಯಾಗದೇ ಇರುವ ಹಿನ್ನಲೆಯಲ್ಲಿ ಆತನ ಹೆಸರಿನಲ್ಲಿರುವ ಆಸ್ಥಿಯನ್ನು ಆದೇಶ ಪೂರ್ವ ಜಪ್ತಿ ಮಾಡಲು ಅವಕಾಶವಿಲ್ಲ ಎಂದಿರುವ ಆಗ್ರಹಣೆಯನ್ನು 
ಪರಿಶೀಲಿಸಲಾಗಿದೆ, ಆದರೆ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 (1) ( ಸಿ) ರ ಅವಕಾಶಗಳಂತೆ 15ನೇ ಪ್ರತಿವಾದಿಯ ವಾರಸುದಾರರ ವಿರುದ್ಧವೂ 
ಸಹ ದಾವೆಯನ್ನು ಹೂಡುವ ಅವಕಾಶವಿರುತ್ತದೆ. ಈ ಅಂಶಗಳನ್ನು ಸಹ ಪರಾಮರ್ಶಿಸಿ ಮುಖ್ಯವಾಗಿ 15ನೇ ಪ್ರತಿವಾದಿಯು ಗೌರವ ಉಚ್ಚನ್ಯಾಯಾಲಯದಲ್ಲಿ 
ಸಲ್ಲಿಸಿರುವ ಸಬ್‌ಮಿಷನ್‌ನನ್ನು ಈ ಹಂತದ ವಿಚಾರಣೆಯಲ್ಲಿ ಪರಿಗಣಿಸಿ ಈ ದಾವಾ ಪ್ರಕರಣ ಇತ್ಯರ್ಥವಾಗುವವರೆಗೆ 15ನೆ ಪ್ರತಿವಾದಿ , ಅವರ ಪತ್ನಿ ಹಾಗೂ 
ಮಗನ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಆದೇಶಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡಂತೆ ಆದೇಶಿಸಿ. 

_ 15ನೇ ಪ್ರತಿವಾದಿಯು ಗೌರವ ಉಚ್ಚನ್ಯಾಯಾಲಯದಲ್ಲಿ ದಾಖಲಿಸಿದ್ದ ರಿಟ್ ಅರ್ಜಿ ಸಂಖ್ಯೆ 400 - 402 /2012 ( ಸಿಎಸ್ - ಆರ್‌ಇಎಸ್) ರಲ್ಲಿ ಸ್ವತಃ 
ಸಲ್ಲಿಸಿರುವ ಸಬ್‌ಮಿಷನ್‌ರಂತೆ 15ನೇ ಪ್ರತಿವಾದಿ ತನ್ನ ಪತ್ನಿಯಾದ ಶ್ರೀಮತಿ. ಆರ್ . ಲಕ್ಷ್ಮಿ ಹಾಗೂ ಮಗನಾದ ಶ್ರೀ ಎನ್. ಅಭಿಜಿತ್ ರವರ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ದಿನಾಂಕ 20 - 01 - 2012ರ ವರೆಗೆ ಪರಭಾರೆ ಮಾಡದಿರಲು ನೀಡಿರುವ ಒಪ್ಪಿಗೆಯನ್ನೇ ಈ ವಿಚಾರಣೆಯಲ್ಲೂ ಸಹ ಅಳವಡಿಸುವುದು 

ತಂದು ಹಾಗೂ ವಾದಿಯು ಸಲ್ಲಿಸಿರುವ ಕಲಂ 103ರ ಅರ್ಜಿಯಲ್ಲಿ 15ನೇ ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಗಳನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲು 
ಕೋರಿರುವುದನ್ನು ಪುರಸ್ಕರಿಸಿ ಈ ಬಗ್ಗೆ ಈಗಾಗಲೇ 15ನೇ ಪ್ರತಿವಾದಿಗೆ ಕಲಂ 103ರಡಿ ನೀಡಲಾಗಿದ್ದ ನೋಟಿಸು ಆಧರಿಸಿ 15ನೇ ಪ್ರತಿವಾದಿಯು ಸೂಕ್ತ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 

೧೧೨೩ 
ನಗದು ಭದ್ರತೆ ನೀಡದ ಕಾರಣ 15ನೇ ಪ್ರತಿವಾದಿ ತನ್ನ ಹೆಂಡತಿ ಮತ್ತು ಮಗರವರುಗಳಿಗೆ ಸೇರಿದ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು 
ಈ ಪ್ರಕರಣದ ಅಂತಿಮ ತೀರ್ಪು ನೀಡುವವರೆಗೆ ಪರಬಾರೆ ಮಾಡದಂತೆ ಜಾರಿಯಲ್ಲಿರಲು ಆದೇಶ ಹೊರಡಿಸಲಾಗಿತ್ತು. 

ಮುಂದುವರೆದು ವಾದಿಯು ಈ ಪ್ರಕರಣದ ಕೆಲ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಗಳನ್ನು ಕಲಂ 103ರಡಿ ಆದೇಶಕ್ಕೆ ಪೂರ್ವ ಜಪ್ತಿಗೆ 
ಕೋರಿರುವುದನ್ನು ನ್ಯಾಯಾಲಯವು ಗಮನಿಸಿದ್ದು ಬಾಕಿ ಪ್ರತಿವಾದಿಗಳ ಆಸ್ಟಿಗಳ ವಿವರಗಳನ್ನು ನ್ಯಾಯಾಲಯಕ್ಕೆ ತರದೆ ಹಾಗೂ ಆದೇಶ ಪೂರ್ವ ಜಪ್ತಿಗೆ 
ಕ್ರಮವಿಡದೆ ಇರುವುದು ಮುಖ್ಯವಾಗಿ ಈ ಪ್ರಕರಣದ 1ನೇ ಪ್ರತಿವಾದಿ ಸಂಘವು ಸಾಲ ಪಡೆದ ಸಂಘದ ಪದಾಧಿಕಾರಿಗಳ ಹಾಗೂ ಸಂಬಂಧಪಟ್ಟವರ ಆಸ್ತಿ 
ಜಪ್ತಿಗೆ ಕ್ರಮವಿಟ್ಟಿಲ್ಲದ ಕಾರಣ ಸ್ಥಿರಾಸ್ತಿಗಳ ಜಪ್ತಿಗೆ ಒಳಪಡದ ಪ್ರತಿವಾದಿಗಳಿಗೆ ಸೇರಿದ ಆಸ್ಥಿಗಳ ಆದೇಶಪೂರ್ವ ಜಪ್ತಿ ಮಾಡುವ ಸಲುವಾಗಿ ಅವಶ್ಯಕ 
ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಈ ಆದೇಶ ಹೊರಡಿಸಿದ 03 (ಮೂರು) ತಿಂಗಳ ಒಳಗಾಗಿ ಸಲ್ಲಿಸುವಂತೆ ವಾದಿಗೆ ನಿರ್ದೇಶಿಸಲಾಗಿದ್ದು ತಪ್ಪಿದಲ್ಲಿ ಈ 
ಆದೇಶವು ತನ್ನಷ್ಟಕ್ಕೆ ತೆರವಾಗುತ್ತದೆಂದು. ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ 
ಈ ಆದೇಶ ಒಳಪಟ್ಟಿರುತ್ತದೆ ಎಂಬುದಾಗಿ ಆದೇಶಿಸಲಾಗಿತ್ತು ಆದರೆ ವಾದಿ ಬ್ಯಾಂಕು ಈ ನ್ಯಾಯಾಲಯದ ಆದೇಶ ಅಂದರೆ 3 (ಮೂರು) ತಿಂಗಳ ಒಳಗಾಗಿ 
ಇತರ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಗಳ ಆದೇಶ ಪೂರ್ವ ಜಪ್ತಿ ಮಾಡುವ ಸಲುವಾಗಿ ಅವಶ್ಯಕ ದಾಖಲಾತಿಗಳನ್ನು ಸಲ್ಲಿಸದ ಪಕ್ಷದಲ್ಲಿ ಈ 
ನ್ಯಾಯಾಲಯದ ಆದೇಶವು ತನ್ನಷ್ಟಕ್ಕೆ ತೆರವಾಗುತ್ತದೆ ಎಂಬ ಷರತ್ತಿನ ಆದೇಶವನ್ನು ಮಾನ್ಯ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರದ ಮುಂದೆ ಅಫೀಲು ಸಂಖ್ಯೆ 
752 /2012 ದಾಖಲಿಸಿದ್ದು ಸದರಿ ಮೇಲ್ಮನವಿಯಲ್ಲಿ ಮಾನ್ಯ ಅಪೀಲು ಪ್ರಾಧಿಕಾರವು ಉಭಯತ್ರಯರ ವಾದವನ್ನು ಅಲಿಸಿದ ನಂತರ ದಿನಾಂಕ 
26 - 07 - 2013ರಂದು ಮೇಲ್ಮನವಿಯನ್ನು ಪುರಸ್ಕರಿಸಿ ಈ ನ್ಯಾಯಾಲಯವು ದಿನಾಂಕ 17 -12 - 2012 ರಂದು ಈ ನ್ಯಾಯಾಲಯವು ಇತರೆ ಪ್ರತಿವಾದಿಗಳಿಗೆ 
ಸೇರಿದ ಸ್ಥಿರಾಸ್ತಿಗಳನ್ನು ದಾಖಲಾತಿಗಳೊಂದಿಗೆ ಸಲ್ಲಿಸಿ ಷರತ್ತುಬದ್ದ ಆದೇಶ ಮಾಡಿಸದೆ ಇದ್ದ ಪಕ್ಷದಲ್ಲಿ 15ನೇ ಪ್ರತಿವಾದಿ ಮತ್ತು ತನ್ನ ಹೆಂಡತಿ ಮತ್ತು ಮಗನ 
ಹೆಸರಿನಲ್ಲಿ ಸ್ಥಿರಾಸ್ತಿಗಳ ಜಪ್ತಿ ಆದೇಶವು ತನ್ನಷ್ಟಕ್ಕೆ ತೆರವಾಗುತ್ತದೆ ಎಂಬ ಷರತ್ತನ್ನು ತಿದ್ದುಪಡಿಮಾಡುವ ಮೂಲಕ ಆದೇಶ ಮಾಡಲಾಗಿರುತ್ತದೆ . ಆದರಿಂದ ಈ 
ಕೆಳಕಂಡ ಆದೇಶ 


ಆದೇಶ 
ಮೇಲೆ ತಿಳಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ಮತ್ತು ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ ಸಂ . ಸಿಓ / 39/ ಸಿಎಂಎಲ್ /2010 ದಿನಾಂಕ 17 - 02 - 2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಬಿ. ಸಿ. ಸತೀಶ್ , ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 15ನೇ ಪ್ರತಿವಾದಿಯು ಗೌರವ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿದ್ದ 
ರಿಟ್ ಅರ್ಜಿ ಸಂಖ್ಯೆ 400 - 402 /2012 ( ಸಿಎಸ್ - ಆರ್‌ಇಎಸ್) ರಲ್ಲಿ ಸ್ವತಃ ಸಲ್ಲಿಸಿರುವ ಸಬ್‌ಮಿಷನ್‌ರಂತೆ 15ನೇ ಪ್ರತಿವಾದಿ, ತನ್ನ ಪತ್ನಿಯಾದ ಶ್ರೀಮತಿ 
ಆರ್. ಲಕ್ಷ್ಮಿ ಹಾಗೂ ಮಗನಾದ ಶ್ರೀ .ಎನ್ , ಅಭಿಜಿತ್ ರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ದಿನಾಂಕ 20 - 01 - 2012ರ ವರೆಗೆ ಪರಭಾರೆ ಮಾಡದಿರಲು 
ನೀಡಿರುವ ಒಪ್ಪಿಗೆಯನ್ನೇ ಈ ವಿಚಾರಣೆಯಲ್ಲೂ ಸಹ ಅಳವಡಿಸುವುದು ಸೂಕ್ತವೆಂದು ಹಾಗೂ ವಾದಿಯು ಸಲ್ಲಿಸಿರುವ ಕಲಂ 103ರ ಅರ್ಜಿಯಲ್ಲಿ 15ನೇ 
ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲು ಕೋರಿರುವುದನ್ನು ಪುರಸ್ಕರಿಸಿ ಈ ಬಗ್ಗೆ ಈಗಾಗಲೇ 15ನೇ ಪ್ರತಿವಾದಿಗೆ ಕಲಂ 
103ರಡಿ ನೀಡಲಾಗಿದ್ದ ನೋಟಿಸು ಆಧರಿಸಿ 15ನೇ ಪ್ರತಿವಾದಿಯು ಸೂಕ್ತ ನಗದು ಭದ್ರತೆ ನೀಡದ ಕಾರಣ 15ನೇ ಪ್ರತಿವಾದಿ ಮತ್ತು ಅವರ ಕುಟುಂಬಕ್ಕೆ 
ಸೇರಿದ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಈ ಪ್ರಕರಣದ ಅಂತಿಮ ತೀರ್ಪು ನೀಡುವವರೆಗೆ ಪರಬಾರೆಯಾಗದಂತೆ ಜಾರಿಯಲ್ಲಿರಲು 
ಆದೇಶ ಹೊರಡಿಸಿರುತ್ತೇನೆ. 

“ ಷೆಡ್ಯೂಲ್ ಆಸ್ತಿ ವಿವರಗಳು ” 
Schedule No .1 property belongs to 15th respondent namely Narayanagowda 
All that piece and parcel of the House property bearing No . 6947/6392, Measuring 45 + 44 over 2 X 35 ft s with 1000 Sqft built 
up area , situated at Basaveswaranagar, BWSSB West, Kanakapura Town & Taluk Ramanagar District. Bounded 

East By : Property belongs Bardanahalli Ravi site and House property of Hombalegowda 
West By : Vacant Site property belongs to Asha w /o Deepu , 
North By : MunicipalRoad 
South By : House property of Ramesh reddy 

Schedule No.2 property belongs 15th respondent Narayanagowda 
All that piece and parcel of the agricultural land property bearing No , Sy No. 247 Measuring 4 Acres 02 Guntas, situated at 
Chakanahalli Village , Kasaba Hobli, Kanakapura Taluk and Ramanagar District and bounded on . 

East By : Property belongs to Honne gowda S /o Malle gowda 
West By : Property belongs to Chowdamma w /o Honne Gowda 
North By : Property belongs to Maraiah 
South By : Property belongs to Chowdamma 

Schedule No. 3 property belongs 15th respondent Narayanagowda, 
All that piece and parcel of the agricultural land property bearing No. Sy No . 223 Measuring 1 Acre 12 Guntas, situated at 
Chowkanahalli Village, Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda s/o Putte gowda 
West By : Property belongs to Putte gowda S /o Govinda gowda 
North By : Property belongs to Bore Gowda @ Putte gowda 
South By : Property belongs to Maraiah s/o Putte gowda 


0098 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೧೫, ೨೦೧೪ 


ಭಾಗ ೩ 


Schedule No.4 property belongs 15th respondent Narayanagowda 
All that piece and parcel of the agricultural land property bearing No , Sy No . 36 /2 , measuring 1 Acre 07 Guntas, situated at 
Virupasandra Village ,Kasaba Hobli, Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi s/o Kempa 
North By : Property belongs to Narayanagowda s/o Putte gowda 
South By : Government hill (Gudda ) 

Schedule No.5 property belongs 15th respondent Narayanagowda 
All that piece and parcel of the agricultural land property bearing No, Sy No. 36 / 1 measuring 1 Acre 11 Guntas, situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi @ Gullegowda 
North By : Property belongs to Narayana Gowda s/o Putte gowda 
South By : Government hill (Gudda ) 

Schedule No .6 property belongs 15th respondent Narayanagowda 
All that piece and parcel of the agricultural land property bearing No, Sy No. 149measuring 1 Acre 35 Guntas , situated at 
Virupasandra Village, Kasaba Hobli, Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi gowda @ Guli gowda 
North By : Property belongs to Narayanagowda S /o Putte gowda 
South By : Property belongs to Government Hill (Gudda ) 

Schedule No.7 property belongs 15th respondentNarayanagowda 
All that piece and parcel of the agricultural land property bearing No, Sy No. 148 measuring 4 Acres situated at Virupasandra 
Village, Kasaba Hobli, Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi s/o Kempa 
North By : Property belongs to Narayanagowda s/o Putte gowda 
South By : Government Hill (Gudda ) 

Schedule No .8 property belongs 15th respondent Narayanagowda 
All that piece and parcel of the agricultural land property bearing No, Sy No. 124 /1 , measuring 4 Acres 23 Guntas , situated at 
Virupasandra Village ,Kasaba Hobli,Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi s/o Kempa 
North By : Property belongs to Narayana Gowda s/o Putte gowda 
South By : Government Hill (Gudda ) 

Schedule No.9 property belongs 15th respondent Narayanagowda 
All that piece and parcel of the agricultural land property bearing No, Sy No. 111 , measuring 1 Acre 13 Guntas , situated at 
andra Village , Kasaba Hobli , Kanakapura Taluk and Ramanagar District and bounded on 

East By : Property belongs to Boregowda S /o Dodda bore gowda 
West By : Property belongs Honne gowda S /o Malle gowda, 
North By : Property belongs to Maraiah & Putte gowda 
South By : Government Hill (Gudda) 

Schedule No. 10 property belongs 15th respondentNarayanagowda 
All that piece and parcel of the agricultural land property bearing No , Sy No. 35 /1, measuring 1 Acre 19 Guntas, situated at 
Virupasandra Village, Kasaba Hobli, Kanakapura Taluk and Ramanagar District and bounded on 

East By : Property belongs to Boregowda S /o Dodda bore gowda 
West By : Property belongs Honne gowda S/o Malle gowda 
North By : Property belongs to Maraiah & Putte gowda 
South By : Government Hill (Gudda) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


00998 


Schedule No .11 property belongs 15th respondent Narayanagowda 
All that piece and parcel of the agricultural land property bearing No, Sy No. 44 /p -10, measuring 2 Acres situated at 
Virupasandra Village, Kasaba Hobli, Kanakapura Taluk and Ramanagar District and bounded on 

East By : Property belongs to Boregowda S/o Dodda Bore gowda 
West By : Property belongs Honne gowda S/o Malle gowda 
North By : Property belongs to Maraiah & Putte gowda 
South By : Government Hill (Gudda ) 

Schedule No . 12 property belongs 15th respondent Narayanagowda 
All that piece and parcel of the agricultural land property bearing No, Sy No. 44 /p - 18 , measuring 20 Guntas, situated at 
Virupasandra Village, Kasaba Hobli, Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs to Narayana gowda S /o Putte gowda 
North By : Property belongs to Maraiah & Putte gowda 
South By : Government Hill (Gudda ) 

Schedule No. 13 property belongs 15th respondent Narayanagowda 
All that piece and parcel of the agricultural land property bearing Sy No. 44/p -30 ,measuring 2 Acres , situated at Virupasandra 
Village , Kasaba Hobli, Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs Narayana gowda S /o Putte gowda 
North By : Property belongs to Maraiah & Putte gowda 
South By : Government Hill (Gudda) 

Schedule No . 14 property belongs 15th respondentNarayanagowda 
All that piece and parcel of the agricultural land property bearing Sy No. 44 /p -7 , measuring 2 Acres situated at Virupasandra 
Village, Kasaba Hobli, Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs Narayana gowda S /o Putte gowda 
North By : Property belongs to Maraiah & Putte gowda 
South By : Government Hill (Gudda ) 

Schedule No .15 property belongs 15th respondent wife R . Lakshmi 
All that piece and parcel of the agricultural land property bearing No, Sy No. 240 / 1,measuring 1 Acre 35 Guntas, situated at 
Chakanahalli Village , Kasaba Hobli, Kanakapura Taluk and Ramanagar District and bounded on 

East By : Property belongs to Boregowda S/o Late Doddamare gowda 
West By : Property belongs Honne gowda S /o Malle gowda 
North By : Property belongs to Maraiah & Putte gowda 
South By : Property belongs to Bore Gowda @ Kullegowda 

Schedule No .16 property belongs 15th respondent wife R . Lakshmi 
All that piece and parcel of the agricultural land property bearing No , Sy No. 250 /1 , measuring 3 Acres, situated at 
Chakanahalli Village, Kasaba Hobli, Kanakapura Taluk and Ramanagar District and bounded on 

East By : Property belongs to Chikka Boregowda 
West By : Property belongs Gowramma w /o Chikka Kempegowda 
North By : Property belongs to Linge gowda @ Doddaputtegowda 
South By : Property belongs to R . Lakshmi w /o Narayanagowda 

Schedule No . 17 property belongs 15th respondent wife Narayanagowda Namely R . Lakshmi, 

All that piece and parcel of the agricultural land property bearing Sy. No. 250 /1 , measuring 4 Acres , 17 Guntas, situated at 
Chakanahalli Village , Kasaba Hobli, Kanakapura Taluk and Ramanagar District and bounded on 

East By : Property belongs to R . LakshmiW /o Narayanagowda 
West By : Property belongs to Chikka Boregowda 
North By : Property belongs to Muni Ninge gowda s/o Linge gowda 
South By : Property belongs to Gowramma w /o Chikka Kempegowda 


0098 


BUDE & 37 DOZUJE, TOOwad , se 08 , 2008 


ಭಾಗ ೩ 


Sob 


Schedule No.18 property belongs 15th respondent wife R . Lakshmi, 
All that piece and parcel of the agricultural land property bearing No, Sy No . 195 /p - 33 , measuring 2 Acres situated at 
Chakanahalli Village, Kasaba Hobli, Kanakapura Taluk and Ramanagar District and bounded on 

East By : Property belongs to R . Lakshmi w /o Narayanagowda 
West By : Property belongs to Chikka Boregowda 
North By : Property belongs to Munilingegowda s /o Linge gowda 
South By : Property belongs to Gowramma w /o Chikkakempegowda 

Schedule No. 19 property belongs 15th respondent wife R . Lakshmi, 
All that piece and parcel of the agricultural land property bearing No , Sy No. 224 /1, measuring 1 Acre 13 Guntas, situated at 
Chakanahalli Village, Kasaba Hobli, Kanakapura Taluk and Ramanagar District and bounded on 

East By : Property belongs to Boregowda S /o Bore gowda 
West By : Property belongs to R . Lakshmiw /o Narayanagowda 
North By : Property belongs to Dyave gowda s/o Karigowda 
South By : Property belongs to Linge gowda @ Doddaputtegowda 

Schedule No. 20 property belongs 15th respondentwife R . Lakshmi 
All that piece and parcel of the agricultural land property bearing Sy No . 35 /2 , measuring 3 Acre 13 Guntas, situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs to Narayanagowda s/o Putte gowda 
North By : Property belongs to R . Lakshmiw /o Narayanagowda 
South By : Government Hill (Gudda ) 

Schedule No .21 property belongs 15th respondent wife R . Lakshmi 
All that piece and parcel of the agricultural land property bearing Sy No. 34 /5 , measuring 20 Guntas , situated at Virupasandra 
Village , Kasaba Hobli, Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs to Narayanagowda gowda S /o Putte gowda 
North By : Property belongs to R . Lakshmiw / Narayanagowda gowda 
South By : Government Hill (Gudda ) 

Schedule No . 22 property belongs 15th respondent wife R . Lakshmi 
All that piece and parcel of the agricultural land property bearing Sy No. 44 /p - 11 ,measuring 2 Acres, situated at Virupasandra 
Village , Kasaba Hobli,Kanakapura Taluk and Ramanagar District and bounded on 

East By : Property belongs to Nine gowda S /o Kempe gowda 
West By : Property belongs to R . Lakshmi gowda w /o Narayana gowda 
North By : Property belongs to Maraiah & Putte gowda 
South By : Government Hill (Gudda ) 

Schedule No .23 property belongs 15th respondent son N . Abijith 
All that piece and parcel of the agricultural land property bearing Sy No. 125 measuring 5 acres 22 Guntas , situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to R . Lakshmi w /o Narayanagowda 
West By : Property belongs to Narayanagowda gowda S /o Govinde gowda 
North By : Property belongs to Maraiah s/o Putte gowda 
South By : Government Hill (Gudda) 

Schedule No .24 property belongs 15th respondent son N . Abijith 
All that piece and parcel of the agricultural land property bearing Sy No . 123 /1, measuring 0. 34 Guntas situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to R . Lakshmi w /o Narayanagowda 
West By : Property belongs to R . Lakshmiw /o Narayana gowda 
North By : Property belongs to prema & Srinivasa 
South By : Government Hill (Gudda) 


ಭಾಗ ೩ 


BUDE & 37 DOZUJE, TOOwad , se 08 , 2008 


0092 


Schedule No.25 property belongs 15th respondent son N . Abijith 
All that piece and parcel of the agricultural land property bearing Sy No . 122/3, measuring 2 acres 05 Guntas, situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Nagarathnamma w / o Puttaswamy 
West By : Property belongs to R . Lakshmiw /o Narayanagowda 
North By : Property belongs to Prema w /o Srinivasa 
South By : Government Hill (Gudda ) 

Schedule No.26 property belongs 15th respondent Son N . Abijith 
All that piece and parcel of the agricultural land property bearing Sy No. 122/ 1, measuring 1 Acre 27 Guntas, situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda gowda S /o Putte gowda 
West By : Property belongs to R . Lakshmiw /o Narayana gowda 
North By : Property belongs to Narayanagowda & Putte gowda 
South By : Government Hill (Gudda ) 

Schedule No.27 property belongs 15th respondent son N . Abijith 
All that piece and parcel of the agricultural land property bearing Sy No. 44/p -13 ,measuring 2 , acres situated at Virupasandra 
Village , Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda s/o Putte gowda 
West By : Property belongs to R . Lakshmi w /o Narayanagowda 
North By : Property belongs to Narayanagowda gowda 
South By : Government Hill (Gudda ) 

Schedule No .28 property belongs 15th respondent son N .Abijith 
All that piece and parcel of the agricultural land property bearing Sy No. 44 /p - 15 ,measuring 2 Acres , situated at Virupasandra 
Village , Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda gowda S /o Putte gowda 
West By : Property belongs to R . Lakshmiw /o Narayana gowda 
North By : Property belongs to Narayanagowda & Putte gowda 
South By : Government Hill (Gudda) 

Schedule No.29 property belongs 15th respondent son N . Abijith 
All that piece and parcel of the agricultural land property bearing Sy No. 44 /p - 2, measuring 4 acres , situated at Virupasandra 
Village , Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda s/o Putte gowda 
West By : Property belongs to R . Lakshmi 
North By : Property belongs to Narayanagowda gowda 
South By : Government Hill (Gudda ) 

Schedule No. 30 property belongs 15th respondent son N . Abijith 
All that piece and parcel of the agricultural land property bearing Sy No . 44 /p -3, measuring 2 Acres, situated at Virupasandra 
Village , Kasaba Hobli ,Kanakapura Taluk and Ramanagar District and bounded on 

East By : Property belongs to Narayana gowda 
West By : Property belongs to R . Lakshmi gowda w /o Narayana gowda 
North By : Property belongs to Narayana gowda 
South By : Government Hill (Gudda ) 

Schedule No .31 property belongs 15th respondent son N . Abijith 
All that piece and parcel of the agricultural land property bearing Sy No . 225 , measuring 3 acres 10 Guntas , situated at 
Chakanahalli Village , Kasaba Hobli, Kanakapura Taluk and Ramanagar District and bounded on 

East By : Property belongs to Chowdamma 
West By : Property belongs to Maraiah 
North By : Property belongs to Narayanagowda gowda 
South By : Govinde gowda 


೧೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫, ೨೦೧೪ 


ಭಾಗ ೩ 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ ದಿನಾಂಕ: 28.03.2014 ರಂದು ಹೊರಡಿಸಿರುತ್ತೇನೆ. 

ಬಿ , ಸಿ, ಸತೀಶ್ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 


PR. 239 


SC10 


ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ, ಬೆಂಗಳೂರು ಪ್ರಾಂತ ಚಾಮರಾಜಪೇಟೆ, ಬೆಂಗಳೂರು- 18 , 

ದಾವಾ ಸಂಖ್ಯೆ : ಜೆಆರ್‌ಬಿ / ಡಿಐಎಸ್ / 498 /1996 - 97 
ವಾದಿ ವಿರುದ್ದ 

ಪ್ರತಿವಾದಿಗಳು 
ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು 

1. ಕಾರ್ಯದರ್ಶಿ , 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ 

ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಿ., ಚಾಮರಾಜಪೇಟೆ, 

ನಂ .31/2, 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ , 
ಬೆಂಗಳೂರು - 560018 

ಶ್ರೀರಾಮಪುರಂ , ಬೆಂಗಳೂರು -21 
2. ಶ್ರೀ . ಶ್ರೀನಿವಾಸ, ಮೇಜರ್ , 

ಅಧ್ಯಕ್ಷರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31 /2 , 1ನೇ 

ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು -21 
3. ಶ್ರೀ ಜಿ. ಪ್ರಶಾಂತ, ಮೇಜರ್, 

ಕಾರ್ಯದರ್ಶಿ ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 1ನೇ 

ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ , ಶ್ರೀರಾಮಪುರಂ, ಬೆಂಗಳೂರು - 21 
4. ಶ್ರೀ ಕೆ. ಮುತ್ತುರಾಜ್ , ಮೇಜರ್, 

ಉಪಾಧ್ಯಕ್ಷರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2, 1ನೇ 

ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
5 . ಶ್ರೀ ಆರ್. ಕುಮಾರ್ , ಮೇಜರ್, 

ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 1ನೇ 

ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು -21 
6. ಶ್ರೀ ಬಿ . ವಿ . ಪ್ರವೀಣ್ ಕುಮಾರ್ , 

ಮೇಜರ್, ನಿರ್ದೇಶಕರು ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ , 

ಬೆಂಗಳೂರು- 21 
7 . ಶ್ರೀ ಟಿ. ಎಂ . ನಾಗರಾಜ್ , 

ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ .31/2 , 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ, 
ಬೆಂಗಳೂರು- 21 
ಶ್ರೀ ಹೆಚ್. ಆರ್. ಸುರೇಶ್, 
ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ .31/2, 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ, 

ಬೆಂಗಳೂರು-21 
9. ಶ್ರೀ ಪಿ. ಎಸ್. ಹರಿಯಣ್ಣ ಗೌಡ, 

ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ .31/2, 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ, 

ಬೆಂಗಳೂರು- 21 
10 . ಶ್ರೀ ಪಿ . ಎಸ್ . ಪಾಪಣ್ಣ, 

ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ .31/2, 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ , ಶ್ರೀರಾಮಪುರಂ, 
ಬೆಂಗಳೂರು - 21 


8 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೫ , ೨೦೧೪ 


೧೧೨೯ 


15. 


11 . ಶ್ರೀಮತಿ ಟಿ. ಎಸ್ . ಯಶೋಧ, 

ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ .31 /2 , 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ, 
ಬೆಂಗಳೂರು - 21 
ಶ್ರೀ ವಿ. ಆನಂದ, 
ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ .31/2, 1ನೇ ಮುಖ್ಯರಸ್ತೆ , 5ನೇ ಕ್ರಾಸ್ , ಮಾರುತಿ ಬಡಾವಣೆ , ಶ್ರೀರಾಮಪುರಂ, 

ಬೆಂಗಳೂರು - 21 | 
13. ಶ್ರೀ ಸೋಮಸುಂದರ, 

ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., 
ನಂ . 31/2 , 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ , 

ಬೆಂಗಳೂರು - 21 
14. ಶ್ರೀ ಹೆಚ್.ಬಿ.ಉಮೇಶ್, 

( ಪೌತಿ) ಅವರ ವಾರಸುದಾರರು. 
14. 1ಎ, ಶ್ರೀಮತಿ ಹೆಚ್. ಎಸ್ . ಹರಿಣಿ ಕೋಂ :ಲೇಟ್: ಹೆಚ್. ಬಿ.ಉಮೇಶ್. 
1ಬಿ, ಶ್ರೀ ಕೀರ್ತಿ ಕಂದಾ, ಬಿನ್:ಲೇಟ್: ಹೆಚ್. ಬಿ.ಉಮೇಶ್. 
1ಸಿ, ಶ್ರೀ ಚರಣ್ , ಬಿನ್:ಲೇಟ್: ಹೆಚ್ . ಬಿ .ಉಮೇಶ್. 
ವಿಳಾಸ: ನಂ . 112 , ಐ . ಸಿ.ಎಸ್. ಸಿ . ಮೇನ್ ರೋಡ್, ನಾಗರಭಾವಿ, ಬೆಂಗಳೂರು - 72 
ಶ್ರೀ ನಾರಾಯಣ ಗೌಡ, ಮೇಜರ್‌, ಬಿನ್ ಮಟ್ಟೇಗೌಡ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ 
ನಿರ್ದೇಶಕರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ಕೆರಳಾಲುಸಂದ್ರ, ಮಳಗಳು 

ಪೋಸ್ಟ್, ಕಸಬಾ ಹೋಬಳಿ, ಕನಕಪುರ ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ . 
16 . ಶ್ರೀ ಎಸ್. ಜಿ. ಚೆಲುವಯ್ಯ ಮೇಜರ್ , 

ಮಾಜಿ ಉಪಾಧ್ಯಕ್ಷರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ಸೊಂಡೆಕೊಪ್ಪ, 

ಸೊಂಡೆಕೊಪ್ಪಪೋಸ್ಟ್, ನೆಲಮಂಗಲ ತಾ : ಬೆಂಗಳೂರು( ಗ್ರಾ ) ಜಿಲ್ಲೆ 
17. ಶ್ರೀ ವಿ. ಚನ್ನಪ್ಪ ಮೇಜರ್ . 

( ಮೃತಪಟ್ಟಿರುತ್ತಾರೆ) ಪ್ರತಿನಿಧಿಸುವವರು ಅವರ ವಾರಸುದರರು 
17ಎ , ಶ್ರೀಮತಿ ಜಯಮ್ಮ , ವಯಸ್ಕಳು ಕೋಂ : ಲೇಟ್: ವಿ . ಚನ್ನಪ್ಪ. 
17ಬಿ. ಶ್ರೀ ಸಿ. ರಮೇಶ್, ವಯಸ್ಕರು ಬಿನ್ : ಲೇಟ್: ವಿ. ಚನ್ನಪ್ಪ. 
17ಸಿ , ಶ್ರೀ ಸಿ.ವೇಣುಗೋಪಾಲ್ , ವಯಸ್ಕರುಬಿನ್: ಲೇಟ್: ವಿ. ಚನ್ನಪ್ಪ. 
17ಡಿ , ಶ್ರೀ ಸಿ. ಪ್ರಕಾಶ್ , ವಯಸ್ಕರು ಬಿನ್: ಲೇಟ್: ವಿ . ಚನ್ನಪ್ಪ. 
ಪ್ರತಿವಾದಿ 17ಎ ರಿಂದ 17ಡಿ ರವರ ವಿಳಾಸ: ನೆರಳಘಟ್ಟ ಗ್ರಾಮ , ಅಣಬೆ ಪೋಸ್ಟ್, 
ದೊಡ್ಡಬಳ್ಳಾಪುರ ತಾ : ಬೆಂಗಳೂರು ( ಗ್ರಾ ) ಜಿಲ್ಲೆ. 17ಡಿ ರವರು ವಾದಿ ಬ್ಯಾಂಕಿನಲ್ಲಿ 

ನೌಕರರಾಗಿ ಹಾಲಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ 
18 . ಶ್ರೀ ಎ.ನರಸಿಂಹಯ್ಯ , ಮೇಜರ್ , 

ಮಾಜಿ ನಿರ್ದೇಶಕರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ.,ಗಂಟಿಗಾನಹಳ್ಳಿ ಪೇಸ್ಟ್, 

ಕುರವೇಕೆರೆ, ದೊಡ್ಡಬಳ್ಳಾಪುರ ತಾ : ಬೆಂಗಳೂರು ( ಗ್ರಾ ) ಜಿಲ್ಲೆ. 
19. ಶ್ರೀ ಎನ್.ಎಸ್. ನರಸೇಗೌಡ, ಮೇಜರ್‌, 

ಮಾಜಿ ನಿರ್ದೇಶಕರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ನಂ .692 , ಎ 8ನೇ 

ಮೇನ್, 3ನೇ ಸ್ಟೇಜ್, 3ನೇ ಬ್ಲಾಕ್, ಬಸವೇಶ್ವರ ನಗರ, ಬೆಂಗಳೂರು - 79 . 
20. ಶ್ರೀ ಬಿ. ರಾಮಿರೆಡ್ಡಿ , ಮೇಜರ್ , 

ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ . , ನಂ .124 , 

ಎ ಸ್ಟೋರ್, 26ನೇ ಕ್ರಾಸ್ , 6ನೇ ಬ್ಲಾಕ್ , ಜಯನಗರ, ಬೆಂಗಳೂರು- 20 
21 . ಶ್ರೀ ಕೆ. ಟಿ. ವೆಂಕಟಸ್ವಾಮಿ , ಮೇಜರ್, 

ಮಾಜಿ ಶಾಖಾ ವ್ಯವಸ್ಥಾಪಕರು(ನಿವೃತ್ತ), ಕೇಂದ್ರ ಕಛೇರಿ ಶಾಖೆ, ಬಿಬಿಆರ್ ಅಂಡ್ 
ಆರ್‌ಡಿಸಿಸಿ ಬ್ಯಾಂಕ್ ನಿ ., ನಂ .1013 ಇ , ಮೂಕಾಂಬಿಕ ಎ .ಆರ್ . ಅವೆನ್ಯೂ , ನ್ಯೂ 
ತಿಪ್ಪಸಂದ್ರ, ಬೆಂಗಳೂರು- 75 


೧೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


22. ಶ್ರೀ ಎಂ . ಹೊನ್ನಲಿಂಗೇಗೌಡ, ಮೇಜರ್ , 

ಮಾಜಿ ಶಾಖಾ ವ್ಯವಸ್ಥಾಪಕರು (ನಿವೃತ್ತ), ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., 
ಯಶವಂತಪುರ ಶಾಖೆ, ನಂ .464, 10ನೇ ಇ ಮೇನ್ರೋಡ್, 6ನೇ ಬ್ಲಾಕ್ , 

ರಾಜಾಜಿನಗರ , ಬೆಂಗಳೂರು-10 
23. ಶ್ರೀ ರಾಮಾಂಜನಪ್ಪ, ಮೇಜರ್, 

ಶಾಖಾ ಸೂಪರ್‌ವೈಸರ್‌, ( ಅಂಡರ್ ಸಸ್ಪೆನ್‌ಷನ್) ಬಿಬಿಆರ್ ಅಂಡ್ ಆರ್‌ಡಿಸಿಸಿ 
ಬ್ಯಾಂಕ್ ನಿ ., ಯಶವಂತಪುರ ಶಾಖೆ, ನಂ .464, 10ನೇ ಇ ಮೇನ್ ರೋಡ್, 6ನೇ 

ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು-10 
24 . ಶ್ರೀ ರಾಮಕೃಷ್ಣ, ಮೇಜರ್ , 

ಶಾಖಾ ವ್ಯವಸ್ಥಾಪಕರು ( ಅಂಡರ್ ಸಸ್ಪೆನ್‌ಷನ್ ) ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ 
ನಿ., ( ಪ್ಲಾನಿಂಗ್ & ಡೆವಲಪ್‌ಮೆಂಟ್ ಶಾಖೆ) ನಂ . 221, 5ನೇ ಕ್ರಾಸ್ , 1ನೇ ಮೇನ್, 1ನೇ 

ಹಂತ, ಕೆ. ಹೆಚ್ . ಬಿ.ಕಾಲೋನಿ., ಬಸವೇಶ್ವರ ನಗರ, ಬೆಂಗಳೂರು- 79 
25 . ಶ್ರೀ ರಂಗರಾಜು, 

ಜೂನಿಯರ್ ಅಸಿಸ್ಟೆಂಟ್, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ಯಶವಂತಪುರ 

ಶಾಖೆ, ನಂ466 , 8ನೇ ಕ್ರಾಸ್ , ಮಹಾಲಕ್ಷ್ಮೀ ಲೇಯೌಟ್, ಬೆಂಗಳೂರು- 86 . 
26. ಶ್ರೀ ಎ. ಸಿ. ಲಕ್ಷ್ಮೀಕಾಂತ, 

ಕ್ಯಾಶಿಯರ್, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ಯಶವಂತಪುರ ಶಾಖೆ, ನಂ .96, 
ಕಿರಣ್ ನಿಲಯ , 3ನೇ ಮೇನ್ ರೋಡ್, ಸರಸ್ವತಿ ಪುರ, ನಂದಿನಿ ಲೇಯೌಟ್, 

ಬೆಂಗಳೂರು- 96 
27. ಶ್ರೀ ಹೆಚ್ . ಎಲ್ .ಶಿವಕುಮಾರ್ , 

ಬಿನ್ ಲಕ್ಷಣಗೌಡ, ಜೂನಿಯರ್‌ ಅಸಿಸ್ಟೆಂಟ್, ಬಿಡಿ ಅಂಡ್ ಬಿಆರ್ ಆರ್ ಡಿಸಿಸಿ ಬ್ಯಾಂಕ್ 
ನಿ., ಕೇಂದ್ರ ಕಛೇರಿ, ನಂ .32 , 3ನೇ ಕ್ರಾಸ್ , ವಿಠಲ್‌ನಗರ, ಚಾಮರಾಜಪೇಟೆ, 

ಬೆಂಗಳೂರು- 18 
28. ಶ್ರೀ ಬಿ .ಎಸ್. ಅನಂತಮೂರ್ತಿ , 

ಪ್ರೋ : ಶ್ರೀ ಲಕ್ಷ್ಮೀ ಸಿಲ್ಕ್ ವೀವಿಂಗ್ ಫ್ಯಾಕ್ಟರಿ , ಶ್ರೀರಾಮಪುರಂ, ಬೆಂಗಳೂರು. 
29 . ಶ್ರೀ ಬಿ .ಎಸ್. ವೆಂಕಟೇಶ್ , 

ನಂ . 45 , 11ನೇ ಕ್ರಾಸ್, 7ನೇ ಮೇನ್, ಶ್ರೀರಾಮಪುರಂ, ಬೆಂಗಳೂರು. 
30. ಶ್ರೀ ಎಸ್. ಜಿ.ಗುಪ್ತಾ, 

ಕೇ : ನವಕರ್ನಾಟಕ ಕ್ರೆಡಿಟ್ ಕೋ - ಅಪರೇಟಿವ್ ಸೊಸೈಟಿ ಲಿ., ನಂ . 31/2 , 1ನೇ 

ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು - 21 
“1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103ರ ರೀತ್ಯಾ ಸ್ಥಿರಾಸ್ತಿಗಳನ್ನು ಆದೇಶಕ್ಕೆ ಮುನ್ನ ಜಪ್ತಿ ನೋಟೀಸನ್ನು ಸ್ಥಿರೀಕರಿಸಿರುವ ತಿದ್ದುಪಡಿ 

ಆದೇಶ” 
ಪ್ರಸ್ತಾವನೆ: 

ವಾದಿಯು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70 ರಡಿ ದಾವಾ ಅರ್ಜಿಯನ್ನು ಸಲ್ಲಿಸಿ 1 ರಿಂದ 30ನೇ ಪ್ರತಿವಾದಿಗಳಿಂದ 
ರೂ .4,36,78,537/- ( ರೂ . ನಾಲ್ಕು ಕೋಟಿ ಮೂವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐದು ನೂರ ಮೂವತ್ತೇಳು ರೂಪಾಯಿಗಳು ಮಾತ್ರ) 
ಗಳು ಹಾಗೂ ಈ ಮೊತ್ತಕ್ಕೆ ದಿನಾಂಕ : 24 - 05 - 1996 ರಿಂದ ಸಾಲಿಯಾನ ಶೇ . 22 .5 % ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ 
ವಸೂಲಾತಿಗಾಗಿ ದಾವೆಯನ್ನು ಹೂಡಿರುತ್ತಾರೆ . ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು, ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಕರಣದ 
ವಿಚಾರಣಾ ಹಂತದಲ್ಲಿ ವಾದಿಯು ದಿನಾಂಕ: 09 -12 -2017 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರಡಿ ಅರ್ಜಿಯನ್ನು ಸಲ್ಲಿಸಿ 15ನೇ 
ಪ್ರತಿವಾದಿಯ ಹೆಸರಿಗೆ ಹಾಗೂ ಅವರ ಕುಟುಂಬದವರ ಹೆಸರಿಗೆ ಇರುವ ಸ್ಥಿರಾಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು 
ಕೋರಿರುತ್ತಾರೆ . 
ವಾದಿಯು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ರಡಿಯಲ್ಲಿ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಪುರಸ್ಕರಿಸಿ ಈ 
ಪ್ರಕರಣದ 15ನೇ ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಯನ್ನು ಷರತ್ತಿಗೆ ಒಳಪಟ್ಟು ಜಪ್ತಿ ಮಾಡಿ ದಿನಾಂಕ 30 - 01- 2012ರಂದು ಆದೇಶಿಸಲಾಗಿತ್ತು , ಈ 
ಆದೇಶದಲ್ಲಿ ಜಪ್ತಿಗೊಳಪಟ್ಟ ಸ್ಥಿರಾಸ್ತಿಯನ್ನು ಆದೇಶದಿಂದ ಮುಕ್ತಗೊಳಿಸಲು ಇಚ್ಚಿಸದಲ್ಲಿ ಅವಶ್ಯಕವಿರುವ ನಗದು ಭ 
ಅಮಾನತ್ತು ಖಾತೆಗೆ ಆದೇಶ ಹೊರಡಿಸಿದ ದಿನಾಂಕದಿಂದ 30 ದಿವಸದೊಳಗಾಗಿ ಪಾವತಿಸಿ ಅಧಿಕೃತ ಚಲನ್/ ರಸೀತಿಯನ್ನು ಸಲ್ಲಿಸದೇ ಇದ್ದಲ್ಲಿ 
ದಿನಾಂಕ 30 - 01 - 2012 ರಲ್ಲಿ ಅದೇಶಪೂರ್ವ ಜಪ್ತಿ ಮಾಡಲಾಗಿದ್ದ ನೋಟೀಸಿನಲ್ಲಿ ತಿಳಿಸ್ಟ ಷೆಡ್ಯೂಲ್ ಸ್ವತ್ತನ್ನು ಸ್ಥಿರೀಕರಿಸುವ ಬಗ್ಗೆ 15ನೇ 
ಪ್ರತಿವಾದಿಗೆ ತಿಳಿಸಲಾಗಿತ್ತು. ಆದರೆ 15ನೇ ಪ್ರತಿವಾದಿಯು ತನಗೆ, ತನ್ನ ಹೆಂಡತಿ ಮತ್ತು ಮಗನ ಹೆಸರಿಗೆ ಸೇರಿದ ಸ್ಥಿರಾಸ್ತಿ ಜಪ್ತಿ ಆದೇಶವನ್ನು ಈ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೧೩೧ 


ನ್ಯಾಯಾಲಯವು ದಿನಾಂಕ 16 - 12 -2011 ರಂದು ಯಾವುದೇ ನೋಟೀಸನ್ನು ನೀಡದೆ ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲಾಗಿದೆ ಎಂದು ಈ 
ಆದೇಶವು ತಮ್ಮನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡದೇ ಹೊರಡಿಸಿರುವ ಅದೇಶವೆಂದು ಈ ಆದೇಶವನ್ನು ಗೌರವ ಉಚ್ಚ 
ನ್ಯಾಯಾಲಯದಲಿ ರಿಟ್ ಅರ್ಜಿ ಸಂಖ್ಯೆ 400 - 402 /2012 ( ಸಿಎಸ್ - ಆರ್‌ಇಎಸ್ ) ರಲ್ಲಿ ಪ್ರಶ್ನಿಸಿರುತ್ತಾರೆ. ಈ ಅರ್ಜಿಯನ್ನು ವಿಚಾರಣೆ ಮಾಡಿದ 
ಗೌರವ ಉಚ್ಚ ನ್ಯಾಯಾಲಯವು ದಿನಾಂಕ 09 - 01 - 2012ರಂದು ಆದೇಶವನ್ನು ಹೊರಡಿಸಿ ರಿಟ್ ಅರ್ಜಿದಾರರು ಹಾಗೂ ಈ ಪ್ರಕರಣದ 15ನೇ 
ಪ್ರತಿವಾದಿಗೆ ದಿನಾಂಕ 20 - 01 - 2012ರಂದು ಈ ನ್ಯಾಯಾಲಯದ ಮುಂದೆ ಹಾಜರಾಗಲು ಸೂಚಿಸಿರುತ್ತಾರೆ , ಅಲ್ಲದೇ ರಿಟ್ ಅರ್ಜಿದಾರರರು 
ಹಾಗೂ 15ನೇ ಪ್ರತಿವಾದಿ ಮತ್ತು ಅವರ ಪತ್ನಿ ಶ್ರೀಮತಿ. ಆರ್. ಲಕ್ಷ್ಮೀ ಹಾಗೂ ಎನ್ . ಅಭಿಜಿತ್ ರವರು ಗೌರವ ಉಚ್ಚನ್ಯಾಯಾಲಯದಲ್ಲಿ ಆದೇಶ 
ಪೂರ್ವ ಜಪ್ತಿ ನೋಟೀಸಿನಲ್ಲಿ ತಿಳಿಸಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದೇ ಇರುವ ಬಗ್ಗೆ ಗೌರವ ಉಚ್ಚನ್ಯಾಯಾಲಯದಲ್ಲಿ ಕೆಳಕಂಡಂತೆ 
ನಿವೇದಿಸಿರುತ್ತಾರೆ. 
"He also submitted that the petitioners will not alienate the properties referred to in the impugned order at Annexure- A till 
20 -01-2012 . The said submission is taken as an undertaking of the petitioners and the same is placed on record ” 

ಮೇಲಿನ 15ನೇ ಪ್ರತಿವಾದಿಯು ಗೌರವ ಉಚ್ಚನ್ಯಾಯಾಲಯದಲ್ಲಿ ಸಲ್ಲಿಸಿರುವ ಮನವಿಯ ಮೇರೆಗೆ ಗೌರವ ಉಚ್ಚನ್ಯಾಯಾಲಯವು ರಿಟ್ 
ಅರ್ಜಿಯನ್ನು ಪುರಸ್ಕರಿಸಿ ಪ್ರಶ್ನೆತ ಆದೇಶ ದಿನಾಂಕ 16 -12 - 2011 ನ್ನು ರದ್ದುಪಡಿಸಿ ಈ ನ್ಯಾಯಾಲಯಕ್ಕೆ ಉಭಯ ಪಕ್ಷಗಾರರ ಆಗ್ರಹಣೆಗಳನ್ನು 
ಮುಕ್ತವಾಗಿರಿಸಿ ಪ್ರಕರಣದಲ್ಲಿ ಕಾನೂನುರೀತ್ಯಾ ಇತ್ಯರ್ಥಪಡಿಸಲು ಆದೇಶಿಸಿರುತ್ತದೆ. 

ಗೌರವ ಉಚ್ಚನ್ಯಾಯಾಲಯದ ಆದೇಶದಂತೆ ವಾದಿಯು ಕಲಂ 103ರಲ್ಲಿ 15ನೇ ಪ್ರತಿವಾದಿ, ಅವರ ಪತ್ನಿ ಹಾಗೂ ಮಗ ರವರಿಗೆ ಸೇರಿದ 
ಸ್ಥಿರಾಸ್ತಿಗಳನ್ನು ಆದೇಶಪೂರ್ವ ಜಪ್ತಿ ಮಾಡುವ ಸಲುವಾಗಿ ಸಲ್ಲಿಸಿದ್ದ ಅರ್ಜಿ ಆಧಾರಿಸಿ ವಿಚಾರಣೆಯನ್ನು ಮಾಡಲಾಗಿದೆ. ಈ ಬಗ್ಗೆ ವಾದಿ ಪರ ವಕೀಲರು 

09 - 04 -2012 ರ ಲಿಖಿತ ತಕರಾರು ಮತ್ತು ಹೆಚ್ಚುವರಿ ಲಿಖಿತ ತಕರಾರುಗಳನ್ನು ಪರಾಮರ್ಶಿಸಲಾಗಿದೆ. ಇದಕ್ಕೆ ಪ್ರತಿಯಾಗಿ 
ವಾದಿಯು ಸಲ್ಲಿಸಿರುವ ವಾದವನ್ನು ಸಹ ಅಲಿಸಲಾಗಿದೆ. 

_ 15ನೇ ಪ್ರತಿವಾದಿಯು ಈ ದಾವಾ ಪ್ರಕರಣದಲ್ಲಿ ಕ್ಲೀಂ ಮಾಡಿರುವ ಮೊತ್ತಕ್ಕೆ ಸಂಬಂದಿಸಿದಂತೆ ಆದೇಶಪೂರ್ವ ಜಪ್ತಿ ನೋಟೀಸಿನಲ್ಲಿ ತಿಳಿಸಿರುವ 
ಸ್ಥಿರಾಸ್ತಿಯನ್ನು ದಿನಾಂಕ 20 - 01-2012ರವರೆಗೆ ಪರಭಾರೆ ಮಾಡದೇ ಇರುವ ಬಗ್ಗೆ ಗೌರವ ಉಚ್ಚನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದ್ದ ಸಬ್‌ಮಿಷನ್ ಅನ್ನು 
ಗೌರವ ಉಚ್ಚನ್ಯಾಯಾಲಯದಲ್ಲಿ ನೀಡಿರುವ ಅಂಡರ್‌ಟೇಕಿಂಗ್ ಆಗಿ ಪರಿಗಣಿಸಿ ಕಡತದಲ್ಲಿ ದಾಖಲಿಸಿರುತ್ತದೆ. ಈ ಅಂಶಕ್ಕೆ ಒಳಪಟ್ಟು ವಾದಿ ಸಲ್ಲಿಸಿರುವ 
ಕಲಂ 103ರ ಅರ್ಜಿ ವಿಚಾರಣೆಯಲ್ಲಿ 15ನೇ ಪ್ರತಿವಾದಿಯು ಈ ದಾವಾ ಪ್ರಕರಣದ ಕ್ಲೀಂ ಮೊತ್ತಕ್ಕೆ ಭಾಗಿತ್ವವನ್ನು ಮತ್ತು ಜವಾಬ್ದಾರಿಯನ್ನು ಹೊಂದಿರುವ 
ಬಗ್ಗೆ ನಿರ್ಣಯಿಸಲು ಇನ್ನು ಉಭಯ ಪಕ್ಷಗಾರರ ವಿಚಾರಣೆ ಅತ್ಯಗತ್ಯವಿರುವ ಕಾರಣ ಒಂದು ವೇಳೆ 15ನೇ ಪ್ರತಿವಾದಿ ವಿರುದ್ದ ಕ್ಲೀಂ ಮೊತ್ತ ಸಾಭೀತದಲ್ಲಿ 
15ನೇ ಪ್ರತಿವಾದಿಯು ತನಗೆ ಸೇರಿದ ಸಮಸ್ತ ಆಸ್ಟಿಗಳನ್ನು ಪರಬಾರೆ ಮಾಡಿದಲ್ಲಿ ವಾದಿ ಕ್ಲೀಂ ಮಾಡಿರುವ ಮೊತ್ತ ವಸೂಲು ಮಾಡಲು ಕಷ್ಟ ಸಾಧ್ಯವಾಗುವ 
ಸಂದರ್ಭ ಒದಗಿಬರುವ ಸಾದ್ಯತೆ ಮನಗಂಡು ಮುಖ್ಯವಾಗಿ 15ನೇ ಪ್ರತಿವಾದಿಯು ದಿನಾಂಕ 24 - 02 -2012 ಮತ್ತು 09 - 04 - 2012ರ ಲಿಖಿತ ವಾದಗಳಲ್ಲಿ 
ತಿಳಿಸಿರುವಂತೆ ತನ್ನ ಪತ್ನಿಯ ಹೆಸರಿನ ಜಪ್ತಿ ಮಾಡಿರುವ ಸ್ಥಿರಾಸ್ತಿಯು ಸ್ವಯಾರ್ಜಿತವಾಗಿರುತ್ತದೆ, ಹಾಗೂ 15ನೇ ಪ್ರತಿವಾದಿ ಮಗ ಈ ಪ್ರಕರಣದ 
ಪ್ರತಿವಾದಿಯಾಗದೇ ಇರುವ ಹಿನ್ನಲೆಯಲ್ಲಿ ಆತನ ಹೆಸರಿನಲ್ಲಿರುವ ಆಸ್ಟಿಯನ್ನು ಆದೇಶ ಪೂರ್ವ ಜಪ್ತಿ ಮಾಡಲು ಅವಕಾಶವಿಲ್ಲ ಎಂದಿರುವ ಆಗ್ರಹಣೆಯನ್ನು 
ಪರಿಶೀಲಿಸಲಾಗಿದೆ, ಆದರೆ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 (1) ( ಸಿ) ರ ಅವಕಾಶಗಳಂತೆ 15ನೇ ಪ್ರತಿವಾದಿಯ ವಾರಸುದಾರರ ವಿರುದ್ಧವೂ 
ಸಹ ದಾವೆಯನ್ನು ಹೂಡುವ ಅವಕಾಶವಿರುತ್ತದೆ. ಈ ಅಂಶಗಳನ್ನು ಸಹ ಪರಾಮರ್ಶಿಸಿ ಮುಖ್ಯವಾಗಿ 15ನೇ ಪ್ರತಿವಾದಿಯು ಗೌರವ ಉಚ್ಚನ್ಯಾಯಾಲಯದಲ್ಲಿ 
ಸಲ್ಲಿಸಿರುವ ಸಬ್‌ಮಿಷನ್‌ನನ್ನು ಈ ಹಂತದ ವಿಚಾರಣೆಯಲ್ಲಿ ಪರಿಗಣಿಸಿ ಈ ದಾವಾ ಪ್ರಕರಣ ಇತ್ಯರ್ಥವಾಗುವವರೆಗೆ 15ನೆ ಪ್ರತಿವಾದಿ, ಅವರ ಪತ್ನಿ ಹಾಗೂ 
ಮಗನ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಆದೇಶಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡಂತೆ ಆದೇಶಿಸಿ. 

15ನೇ ಪ್ರತಿವಾದಿಯು ಗೌರವ ಉಚ್ಚನ್ಯಾಯಾಲಯದಲ್ಲಿ ದಾಖಲಿಸಿದ್ದ ರಿಟ್ ಅರ್ಜಿ ಸಂಖ್ಯೆ 400 - 402 /2012 ( ಸಿಎಸ್ - ಆರ್‌ಇಎಸ್) ರಲ್ಲಿ ಸ್ವತಃ 
ಸಲ್ಲಿಸಿರುವ ಸಬ್‌ಮಿಷನ್‌ರಂತೆ 15ನೇ ಪ್ರತಿವಾದಿ ತನ್ನ ಪತ್ನಿಯಾದ ಶ್ರೀಮತಿ. ಆರ್. ಲಕ್ಷ್ಮಿ ಹಾಗೂ ಮಗನಾದ ಶ್ರೀ ಎನ್. ಅಭಿಜಿತ್ ರವರ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ದಿನಾಂಕ 20 - 01 - 2012ರ ವರೆಗೆ ಪರಭಾರೆ ಮಾಡದಿರಲು ನೀಡಿರುವ ಒಪ್ಪಿಗೆಯನ್ನೇ ಈ ವಿಚಾರಣೆಯಲ್ಲೂ ಸಹ ಅಳವಡಿಸುವುದು 
ಸೂಕ್ತವೆಂದು ಹಾಗೂ ವಾದಿಯು ಸಲ್ಲಿಸಿರುವ ಕಲಂ 103ರ ಅರ್ಜಿಯಲ್ಲಿ 15ನೇ ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಗಳನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲು 
ಕೋರಿರುವುದನ್ನು ಪುರಸ್ಕರಿಸಿ ಈ ಬಗ್ಗೆ ಈಗಾಗಲೇ 15ನೇ ಪ್ರತಿವಾದಿಗೆ ಕಲಂ 103ರಡಿ ನೀಡಲಾಗಿದ್ದ ನೋಟಿಸು ಆಧರಿಸಿ 15ನೇ ಪ್ರತಿವಾದಿಯು ಸೂಕ್ತ 
ನಗದು ಭದ್ರತೆ ನೀಡದ ಕಾರಣ 15ನೇ ಪ್ರತಿವಾದಿ ತನ್ನ ಹೆಂಡತಿ ಮತ್ತು ಮಗರವರುಗಳಿಗೆ ಸೇರಿದ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು 
ಈ ಪ್ರಕರಣದ ಅಂತಿಮ ತೀರ್ಪು ನೀಡುವವರೆಗೆ ಪರಬಾರೆ ಮಾಡದಂತೆ ಜಾರಿಯಲ್ಲಿರಲು ಆದೇಶ ಹೊರಡಿಸಲಾಗಿತ್ತು. 

ಮುಂದುವರೆದು ವಾದಿಯು ಈ ಪ್ರಕರಣದ ಕೆಲ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಗಳನ್ನು ಕಲಂ 103ರಡಿ ಆದೇಶಕ್ಕೆ ಪೂರ್ವ ಜಪ್ತಿಗೆ 
ಕೋರಿರುವುದನ್ನು ನ್ಯಾಯಾಲಯವು ಗಮನಿಸಿದ್ದು ಬಾಕಿ ಪ್ರತಿವಾದಿಗಳ ಆಸ್ತಿಗಳ ವಿವರಗಳನ್ನು ನ್ಯಾಯಾಲಯಕ್ಕೆ ತರದೆ ಹಾಗೂ ಆದೇಶ ಪೂರ್ವ ಜಪ್ತಿಗೆ 
ಕ್ರಮವಿಡದೆ ಇರುವುದು ಮುಖ್ಯವಾಗಿ ಈ ಪ್ರಕರಣದ 1ನೇ ಪ್ರತಿವಾದಿ ಸಂಘವು ಸಾಲ ಪಡೆದ ಸಂಘದ ಪದಾಧಿಕಾರಿಗಳ ಹಾಗೂ ಸಂಬಂಧಪಟ್ಟವರ ಆಸ್ತಿ 
ಜಪ್ತಿಗೆ ಕ್ರಮವಿಟ್ಟಿಲ್ಲದ ಕಾರಣ ಸ್ಥಿರಾಸ್ತಿಗಳ ಜಪ್ತಿಗೆ ಒಳಪಡದ ಪ್ರತಿವಾದಿಗಳಿಗೆ ಸೇರಿದ ಆಸ್ಟಿಗಳ ಆದೇಶಪೂರ್ವ ಜಪ್ತಿ ಮಾಡುವ ಸಲುವಾಗಿ ಅವಶ್ಯಕ 
ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಈ ಆದೇಶ ಹೊರಡಿಸಿದ 03 (ಮೂರು) ತಿಂಗಳ ಒಳಗಾಗಿ ಸಲ್ಲಿಸುವಂತೆ ವಾದಿಗೆ ನಿರ್ದೇಶಿಸಲಾಗಿದ್ದು ತಪ್ಪಿದಲ್ಲಿ ಈ 
ಆದೇಶವು ತನ್ನಷ್ಟಕ್ಕೆ ತೆರವಾಗುತ್ತದೆಂದು . ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ 
ಈ ಆದೇಶ ಒಳಪಟ್ಟಿರುತ್ತದೆ ಎಂಬುದಾಗಿ ಆದೇಶಿಸಲಾಗಿತ್ತು ಆದರೆ ವಾದಿ ಬ್ಯಾಂಕು ಈ ನ್ಯಾಯಾಲಯದ ಆದೇಶ ಅಂದರೆ 3 (ಮೂರು) ತಿಂಗಳ ಒಳಗಾಗಿ 
ಇತರ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಗಳ ಆದೇಶ ಪೂರ್ವ ಜಪ್ತಿ ಮಾಡುವ ಸಲ್ಲುವಾಗಿ ಅವಶ್ಯಕ ದಾಖಲಾತಿಗಳನ್ನು ಸಲ್ಲಿಸದ ಪಕ್ಷದಲ್ಲಿ ಈ 
ನ್ಯಾಯಾಲಯದ ಆದೇಶವು ತನ್ನಷ್ಟಕ್ಕೆ ತೆರವಾಗುತ್ತದೆ ಎಂಬ ಷರತ್ತಿನ ಆದೇಶವನ್ನು ಮಾನ್ಯ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರದ ಮುಂದೆ ಅಫೀಲು ಸಂಖ್ಯೆ 
757 /2012 ದಾಖಲಿಸಿದ್ದು ಸದರಿ ಮೇಲ್ಮನವಿಯಲ್ಲಿ ಮಾನ್ಯ ಅಪೀಲು ಪ್ರಾಧಿಕಾರವು ಉಭಯತ್ರಯರ ವಾದವನ್ನು ಅಲಿಸಿದ ನಂತರ ದಿನಾಂಕ 
26 - 07 -2013ರಂದು ಮೇಲ್ಮನವಿಯನ್ನು ಪುರಸ್ಕರಿಸಿ ಈ ನ್ಯಾಯಾಲಯವು ದಿನಾಂಕ 17 -12- 2012 ರಂದು ಈ ನ್ಯಾಯಾಲಯವು ಇತರೆ ಪ್ರತಿವಾದಿಗಳಿಗೆ 
ಸೇರಿದ ಸ್ಥಿರಾಸ್ತಿಗಳನ್ನು ದಾಖಲಾತಿಗಳೊಂದಿಗೆ ಸಲ್ಲಿಸಿ ಷರತ್ತುಬದ್ದ ಆದೇಶ ಮಾಡಿಸದೆ ಇದ್ದ ಪಕ್ಷದಲ್ಲಿ 15ನೇ ಪ್ರತಿವಾದಿ ಮತ್ತು ತನ್ನ ಹೆಂಡತಿ ಮತ್ತು ಮಗನ 


೧೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫, ೨೦೧೪ 

ಭಾಗ ೩ 
ಹೆಸರಿನಲ್ಲಿ ಸ್ಥಿರಾಸ್ತಿಗಳ ಜಪ್ತಿ ಆದೇಶವು ತನ್ನಷ್ಟಕ್ಕೆ ನೆರವಾಗುತ್ತದೆ ಎಂಬ ಷರತ್ತನ್ನು ತಿದ್ದುಪಡಿಮಾಡುವ ಮೂಲಕ ಆದೇಶ ಮಾಡಲಾಗಿರುತ್ತದೆ. ಆದರಿಂದ ಈ 
ಕೆಳಕಂಡ ಆದೇಶ 

ಆದೇಶ 
ಮೇಲೆ ತಿಳಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ಮತ್ತು ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ ಸಂ . ಸಿಓ 39/ಸಿಎಂಎಲ್ /2010 ದಿನಾಂಕ 17 - 02 - 2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಬಿ. ಸಿ. ಸತೀಶ್, ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 15ನೇ ಪ್ರತಿವಾದಿಯು ಗೌರವ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿದ್ದ 
ರಿಟ್ ಅರ್ಜಿ ಸಂಖ್ಯೆ 400 - 402 /2012 ( ಸಿಎಸ್ - ಆರ್‌ಇಎಸ್ ) ರಲ್ಲಿ ಸ್ವತಃ ಸಲ್ಲಿಸಿರುವ ಸಬ್‌ಮಿಷನ್‌ರಂತೆ 15ನೇ ಪ್ರತಿವಾದಿ, ತನ್ನ ಪತ್ನಿಯಾದ ಶ್ರೀಮತಿ 
ಆರ್. ಲಕ್ಷ್ಮಿ ಹಾಗೂ ಮಗನಾದ ಶ್ರೀ .ಎನ್ . ಅಭಿಜಿತ್ ರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ದಿನಾಂಕ 20 - 01 - 2012 
ನೀಡಿರುವ ಒಪ್ಪಿಗೆಯನ್ನೇ ಈ ವಿಚಾರಣೆಯಲ್ಲೂ ಸಹ ಅಳವಡಿಸುವುದು ಸೂಕ್ತವೆಂದು ಹಾಗೂ ವಾದಿಯು ಸಲ್ಲಿಸಿರುವ ಕಲಂ 103ರ ಅರ್ಜಿಯಲ್ಲಿ 15ನೇ 
ಪ್ರತಿವಾದಿಗೆ ಸೇರಿದ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಲು ಕೋರಿರುವುದನ್ನು ಪುರಸ್ಕರಿಸಿ ಈ ಬಗ್ಗೆ ಈಗಾಗಲೇ 15ನೇ ಪ್ರತಿವಾದಿಗೆ ಕಲಂ 
103ರಡಿ ನೀಡಲಾಗಿದ್ದ ನೋಟಿಸು ಆಧರಿಸಿ 15ನೇ ಪ್ರತಿವಾದಿಯು ಸೂಕ್ತ ನಗದು ಭದ್ರತೆ ನೀಡದ ಕಾರಣ 15ನೇ ಪ್ರತಿವಾದಿ ಮತ್ತು ಅವರ ಕುಟುಂಬಕ್ಕೆ 
ಸೇರಿದ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಈ ಪ್ರಕರಣದ ಅಂತಿಮ ತೀರ್ಪು ನೀಡುವವರೆಗೆ ಪರಬಾರೆಯಾಗದಂತೆ ಜಾರಿಯಲ್ಲಿರಲು 
ಆದೇಶ ಹೊರಡಿಸಿರುತ್ತೇನೆ. 

“ ಷೆಡ್ಯೂಲ್ ಆಸ್ತಿ ವಿವರಗಳು” 
Schedule No .1 property belongs to 15th respondent namely Narayanagowda 
All that piece and parcel of the House property bearing No . 6947/6392,Measuring 45 + 44 over 2 X 35 ft s with 1000 Sqft built 
up area , situated at Basaveswaranagar, BWSSB West, Kanakapura Town & Taluk Ramanagar District. Bounded 

East By : Property belongs Bardanahalli Ravi site and House property of Hombalegowda 
West By : Vacant Site property belongs to Asha W / o Deepu, 
North By : MunicipalRoad 
South By : House property of Ramesh reddy 

Schedule No .2 property belongs 15th respondentNarayanagowda 
All that piece and parcel of the agricultural land property bearing No, Sy No . 247 Measuring 4 Acres 02 Guntas, situated at 
Chakanahalli Village, Kasaba Hobli,Kanakapura Taluk and Ramanagar District and bounded on . 

East By : Property belongs to Honne gowda S /o Malle gowda 
West By : Property belongs to Chowdamma w /o Honne Gowda 
North By : Property belongs to Maraiah 
South By : Property belongs to Chowdamma 

Schedule No.3 property belongs 15th respondent Narayanagowda , 
All that piece and parcel of the agricultural land property bearing No . Sy No . 223 Measuring 1 Acre 12 Guntas , situated at 
Chowkanahalli Village , Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda s/o Putte gowda 
West By : Property belongs to Putte gowda S /o Govinda gowda 
North By : Property belongs to Bore Gowda @ Putte gowda 
South By : Property belongs to Maraiah s /o Putte gowda 

Schedule No.4 property belongs 15th respondent Narayanagowda 
All that piece and parcel of the agricultural land property bearing No, Sy No . 36 /2 , measuring 1 Acre 07 Guntas, situated at 
Virupasandra Village, Kasaba Hobli,Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi s/o Kempa 
North By : Property belongs to Narayanagowda s/o Putte gowda 
South By : Government hill ( Gudda) 

Schedule No .5 property belongs 15th respondent Narayanagowda 
All that piece and parcel of the agricultural land property bearing No, Sy No. 36 / 1 measuring 1 Acre 11 Guntas , situated at 
Virupasandra Village ,Kasaba Hobli,Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi @ Gullegowda 
North By : Property belongs to Narayana Gowda s/o Putte gowda 
South By : Government hill (Gudda ) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


noaa 


Schedule No.6 property belongs 15th respondent Narayanagowda 
All that piece and parcel of the agricultural land property bearing No, Sy No. 149 measuring 1 Acre 35 Guntas, situated at 
Virupasandra Village, Kasaba Hobli, Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi gowda @ Guli gowda 
North By : Property belongs to Narayanagowda S /o Putte gowda 
South By : Property belongs to Government Hill(Gudda) 

Schedule No.7 property belongs 15th respondent Narayanagowda 
All that piece and parcel of the agricultural land property bearing No , Sy No . 148 measuring 4 Acres situated at 
Virupasandra Village ,Kasaba Hobli, Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi s/o Kempa 
North By : Property belongs to Narayanagowda s/o Putte gowda 
South By : Government Hill (Gudda ) 

Schedule No.8 property belongs 15th respondent Narayanagowda 
All that piece and parcel of the agricultural land property bearing No, Sy No . 124 /1,measuring 4 Acres 23 Guntas , situated 
at Virupasandra Village, Kasaba Hobli,Kanakapura Taluk and Ramanagar District and bounded on 

East By : Property belongs to Desi s/o Kempa 
West By : Property belongs to Desi s/o Kempa 
North By : Property belongs to Narayana Gowda s/o Putte gowda 
South By : Government Hill (Gudda) 

Schedule No.9 property belongs 15th respondent Narayanagowda 
All that piece and parcel of the agricultural land property bearing No, Sy No . 111, measuring 1 Acre 13 Guntas , situated at 
Virupasandra Village ,Kasaba Hobli, Kanakapura Taluk and Ramanagar District and bounded on 

East By : Property belongs to Boregowda S /o Dodda bore gowda 
West By : Property belongs Honne gowda S /o Malle gowda , 
North By : Property belongs to Maraiah & Putte gowda 
South By : Government Hill (Gudda) 

Schedule No. 10 property belongs 15th respondent Narayanagowda 
All that piece and parcel of the agricultural land property bearing No, Sy No. 35 /1 , measuring 1 Acre 19 Guntas, situated at 
Virupasandra Village, Kasaba Hobli,Kanakapura Taluk and Ramanagar District and bounded on 

East By : Property belongs to Boregowda S /o Dodda bore gowda 
West By : Property belongs Honne gowda S /o Malle gowda 
North By : Property belongs to Maraiah & Putte gowda 
South By : Government Hill (Gudda) 

Schedule No .11 property belongs 15th respondent Narayanagowda 
All that piece and parcel of the agricultural land property bearing No, Sy No . 44 /p - 10 , measuring 2 Acres situated at 
Virupasandra Village, Kasaba Hobli,Kanakapura Taluk and Ramanagar District and bounded on 

East By : Property belongs to Boregowda S /o Dodda Bore gowda 
West By : Property belongs Honne gowda S /o Malle gowda 
North By : Property belongs to Maraiah & Putte gowda 
South By : Government Hill (Gudda) 

Schedule No . 12 property belongs 15th respondentNarayanagowda 
All that piece and parcel of the agricultural land property bearing No, Sy No . 44 /p - 18 , measuring 20 Guntas , situated at 
Virupasandra Village, Kasaba Hobli,Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs to Narayana gowda S /o Putte gowda 
North By : Property belongs to Maraiah & Putte gowda 
South By : Government Hill (Gudda) 


na 


FDDE837 dome, Toowoo , me 03 , 9008 


ಭಾಗ ೩ 


Schedule No .13 property belongs 15th respondent Narayanagowda 
All that piece and parcel of the agricultural land property bearing Sy No. 44 /p -30, measuring 2 Acres , situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs Narayana gowda S /o Putte gowda 
North By : Property belongs to Maraiah & Putte gowda 
South By : Government Hill (Gudda ) 

Schedule No.14 property belongs 15th respondent Narayanagowda 
All that piece and parcel of the agricultural land property bearing Sy No. 44 /p -7 ,measuring 2 Acres situated at Virupasandra 
Village , Kasaba Hobli, Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs Narayana gowda S /o Putte gowda 
North By : Property belongs to Maraiah & Putte gowda 
South By : Government Hill (Gudda) 

Schedule No .15 property belongs 15th respondent wife R . Lakshmi 
All that piece and parcel of the agricultural land property bearing No, Sy No. 240 /1, measuring 1 Acre 35 Guntas, situated at 
Chakanahalli Village , Kasaba Hobli, Kanakapura Taluk and Ramanagar District and bounded on 

East By : Property belongs to Boregowda S /o Late Doddamare gowda 
West By : Property belongs Honne gowda S /o Malle gowda 
North By : Property belongs to Maraiah & Putte gowda 
South By : Property belongs to Bore Gowda @ Kullegowda 

Schedule No . 16 property belongs 15th respondent wife R . Lakshmi 
All that piece and parcel of the agricultural land property bearing No, Sy No . 250/1, measuring 3 Acres , situated at 
Chakanahalli Village, Kasaba Hobli, Kanakapura Taluk and Ramanagar District and bounded on 

East By : Property belongs to Chikka Boregowda 
West By : Property belongs Gowramma w /o Chikka Kempegowda 
North By : Property belongs to Linge gowda @ Doddaputtegowda 
South By : Property belongs to R . Lakshmi w /o Narayanagowda 

Schedule No. 17 property belongs 15th respondentwife Narayanagowda Namely R . Lakshmi, 

All that piece and parcel of the agricultural land property bearing Sy. No. 250 /1 ,measuring 4 Acres , 17 Guntas, situated at 
Chakanahalli Village , Kasaba Hobli, Kanakapura Taluk and Ramanagar District and bounded on 

East By : Property belongs to R . Lakshmi W /o Narayanagowda 
West By : Property belongs to Chikka Boregowda 
North By : Property belongs to Muni Ninge gowda s/o Linge gowda 
South By : Property belongs to Gowramma w /o Chikka Kempegowda 

Schedule No .18 property belongs 15th respondent wife R . Lakshmi, 
All that piece and parcel of the agricultural land property bearing No , Sy No. 195 /p - 33 , measuring 2 Acres situated at 
Chakanahalli Village, Kasaba Hobli,Kanakapura Taluk and Ramanagar District and bounded on 

East By : Property belongs to R . Lakshmi w /o Narayanagowda 
West By : Property belongs to Chikka Boregowda 
North By : Property belongs to Munilingegowda s /o Linge gowda 
South By : Property belongs to Gowramma w /o Chikkakempegowda 

Schedule No .19 property belongs 15th respondent wife R . Lakshmi, 
All that piece and parcel of the agricultural land property bearing No, Sy No . 224 /1 , measuring 1 Acre 13 Guntas, situated at 
Chakanahalli Village, Kasaba Hobli, Kanakapura Taluk and Ramanagar District and bounded on 

East By : Property belongs to Boregowda S/o Bore gowda 
West By : Property belongs to R . Lakshmi w /o Narayanagowda 
North By : Property belongs to Dyave gowda s/o Karigowda 
South By : Property belongs to Linge gowda @ Doddaputtegowda 


ಭಾಗ ೩ 


BUDE & 37 DOZUJE, TOOwad , se 08 , 2008 


00239 


Schedule No. 20 property belongs 15th respondent wife R . Lakshmi 
All that piece and parcel of the agricultural land property bearing Sy No. 35 /2, measuring 3 Acre 13 Guntas, situated at 
Virupasandra Village, Kasaba Hobli,Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs to Narayanagowda s/o Putte gowda 
North By : Property belongs to R . Lakshmi w /o Narayanagowda 
South By : Government Hill (Gudda ) 

Schedule No.21 property belongs 15th respondentwife R . Lakshmi 
All that piece and parcel of the agricultural land property bearing Sy No . 34 /5 , measuring 20 Guntas , situated at 
Virupasandra Village, Kasaba Hobli,Kanakapura Taluk and Ramanagar District and bounded on 

East By : Property belongs to Giriya @ Usoda 
West By : Property belongs to Narayanagowda gowda S /o Putte gowda 
North By : Property belongs to R . Lakshmiw / Narayanagowda gowda 
South By : Government Hill (Gudda) 

Schedule No .22 property belongs 15th respondent wife R . Lakshmi 
All that piece and parcel of the agricultural land property bearing Sy No. 44 /p - 11, measuring 2 Acres , situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Nine gowda S /o Kempe gowda 
West By : Property belongs to R . Lakshmi gowda w /o Narayana gowda 
North By : Property belongs to Maraiah & Putte gowda 
South By : Government Hill (Gudda ) 

Schedule No. 23 property belongs 15th respondent son N .Abijith 
All that piece and parcel of the agricultural land property bearing Sy No. 125 measuring 5 acres 22 Guntas , situated at 
Virupasandra Village, Kasaba Hobli, Kanakapura Taluk and Ramanagar District and bounded on 

East By : Property belongs to R . Lakshmi w /o Narayanagowda 
West By : Property belongs to Narayanagowda gowda S /o Govinde gowda 
North By : Property belongs to Maraiah s/o Putte gowda 
South By : Government Hill (Gudda ) 

Schedule No.24 property belongs 15th respondent son N .Abijith 
All that piece and parcel of the agricultural land property bearing Sy No. 123/1 , measuring 0 .34 Guntas situated at 
Virupasandra Village , Kasaba Hobli , Kanakapura Taluk and Ramanagar District and bounded on 

East By : Property belongs to R . Lakshmi w /o Narayanagowda 
West By : Property belongs to R . Lakshmi w /o Narayana gowda 
North By : Property belongs to prema & Srinivasa 
South By : Government Hill (Gudda ) 

Schedule No.25 property belongs 15th respondent son N .Abijith 
All that piece and parcel of the agricultural land property bearing Sy No. 122 /3, measuring 2 acres 05 Guntas, situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Nagarathnamma w / o Puttaswamy 
West By : Property belongs to R . Lakshmi w /o Narayanagowda 
North By : Property belongs to Prema w /o Srinivasa 
South By : Government Hill (Gudda) 

Schedule No. 26 property belongs 15th respondent Son N .Abijith 
All that piece and parcel of the agricultural land property bearing Sy No . 122/1 ,measuring 1 Acre 27 Guntas, situated at 
Virupasandra Village , Kasaba Hobli, Kanakapura Taluk and Ramanagar District and bounded on 


002 


BUDE & 37 DOZUJE, TOOwad , se 08 , 2008 


ಭಾಗ ೩ 


East By : Property belongs to Narayanagowda gowda S /o Putte gowda 
West By : Property belongs to R . Lakshmiw /o Narayana gowda 
North By : Property belongs to Narayanagowda & Putte gowda 
South By : Government Hill (Gudda ) 

Schedule No . 27 property belongs 15th respondent son N .Abijith 
All that piece and parcel of the agricultural land property bearing Sy No . 44 /p - 13, measuring 2 , acres situated at 
Virupasandra Village ,Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda s/o Putte gowda 
West By : Property belongs to R . Lakshmiw /o Narayanagowda 
North By : Property belongs to Narayanagowda gowda 
South By : Government Hill (Gudda ) 

Schedule No.28 property belongs 15th respondent son N .Abijith 
All that piece and parcel of the agricultural land property bearing Sy No. 44 /p -15 , measuring 2 Acres , situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda gowda S /o Putte gowda 
West By : Property belongs to R . Lakshmiw /o Narayana gowda 
North By : Property belongs to Narayanagowda & Putte gowda 
South By : Government Hill (Gudda) 

Schedule No.29 property belongs 15th respondent son N .Abijith 
All that piece and parcel of the agricultural land property bearing Sy No . 44/p -2,measuring 4 acres, situated at Virupasandra 
Village , Kasaba Hobli, Kanakapura Taluk and Ramanagar District and bounded on 

East By : Property belongs to Narayanagowda s/o Putte gowda 
West By : Property belongs to R . Lakshmi 
North By : Property belongs to Narayanagowda gowda 
South By : Government Hill (Gudda) 

Schedule No. 30 property belongs 15th respondent son N . Abijith 
All that piece and parcel of the agricultural land property bearing Sy No . 44 /p -3 , measuring 2 Acres, situated at 
Virupasandra Village , Kasaba Hobli, Kanakapura Taluk and Ramanagar District and bounded on 

East By : Property belongs to Narayana gowda 
West By : Property belongs to R . Lakshmi gowda w /o Narayana gowda 
North By : Property belongs to Narayana gowda 
South By : Government Hill (Gudda ) 

Schedule No.31 property belongs 15th respondent son N .Abijith 
All that piece and parcel of the agricultural land property bearing Sy No. 225 , measuring 3 acres 10 Guntas , situated at 
Chakanahalli Village, Kasaba Hobli, Kanakapura Taluk and Ramanagar District and bounded on 

East By : Property belongs to Chowdamma 
West By : Property belongs to Maraiah 
North By : Property belongs to Narayanagowda gowda 
South By : Govinde gowda 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:28 .03 .2014 ರಂದು ಹೊರಡಿಸಿರುತ್ತೇನೆ. 


PR .240 


ಬಿ , ಸಿ , ಸತೀಶ್ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 


SC . 10 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೫ , ೨೦೧೪ 


- 


೧೧೩೭ 


5 . 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು- 18 

ದಾವಾ ಸಂಖ್ಯೆ: ಜೆಆರ್‌ಬಿ / ಡಿಐಎಸ್/ 498 /1996 -97 
ವಾದಿ : ವಿರುದ್ದ 

ಪ್ರತಿವಾದಿ 
ಮುಖ್ಯಕಾರ್ಯನಿರ್ವಹಣಾಧಿಕಾರಿ, 

1. ಕಾರ್ಯದರ್ಶಿ, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 1ನೇ 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ 

ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21. 
ನಿ., ಚಾಮರಾಜಪೇಟೆ, ಬೆಂಗಳೂರು 

ಶ್ರೀ ಶ್ರೀನಿವಾಸ, ಮೇಜರ್, ಅಧ್ಯಕ್ಷರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ 
560 018 

ಲಿ., ನಂ .31/2 , 1ನೇ ಮುಖ್ಯರಸ್ತೆ , 5 ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ , 

ಬೆಂಗಳೂರು - 21 . 
3. ಶ್ರೀ ಜಿ. ಪ್ರಶಾಂತ, ಮೇಜರ್‌, ಕಾರ್ಯದರ್ಶಿ, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ 

ಸೊಸೈಟಿ ಲಿ., ನಂ .31/2, 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ ಬಡಾವಣೆ, 

ಶ್ರೀರಾಮಪುರಂ , ಬೆಂಗಳೂರು - 21. 
4. ಶ್ರೀ ಕೆ. ಮುತ್ತುರಾಜ್ , ಮೇಜರ್, ಉಪಾಧ್ಯಕ್ಷರು, ನವಕರ್ನಾಟಕ ಕ್ರೆಡಿಟ್ ಕೋ 

ಆಪರೇಟಿವ್ ಸೊಸೈಟಿ ಲಿ ., ನಂ .31 /2 , 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್ , ಮಾರುತಿ 
ಬಡಾವಣೆ , ಶ್ರೀರಾಮಪುರಂ, ಬೆಂಗಳೂರು - 21. 
ಶ್ರೀ ಆರ್. ಕುಮಾರ್, ಮೇಜರ್ , ನಿರ್ದೇಶಕರು , ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ 
ಸೊಸೈಟಿ ಲಿ., ನಂ .31/2 , 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ ಬಡಾವಣೆ, 

ಶ್ರೀರಾಮಪುರಂ, ಬೆಂಗಳೂರು – 21. 
6. ಶ್ರೀ ಬಿ.ವಿ . ಪ್ರವೀಣ್ ಕುಮಾರ್ , ಮೇಜರ್, ನಿರ್ದೆಶಕರು, ನವಕರ್ನಾಟಕ ಕ್ರೆಡಿಟ್ ಕೋ 

ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ 
ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು - 21. 
ಶ್ರೀ ಟಿ . ಎಂ . ನಾಗರಾಜ್ , ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್ , ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21. 
ಶ್ರೀ ಹೆಚ್. ಆರ್. ಸುರೇಶ್, ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ., ನಂ . 31/2 , 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ 
ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21. 
ಶ್ರೀ ಪಿ.ಎಸ್. ಹರಿಯಣ್ಣ ಗೌಡ, ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ 
ಆಪರೇಟಿವ್ ಸೊಸೈಟಿ ಲಿ ., ನಂ .31/2 , 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು - 21 . 
10 . ಶ್ರೀ ಪಿ.ಎಸ್. ಪಾಪಣ್ಣ , ಮೇಜರ್ , ನಿರ್ದೇಶಕರು , ನವಕರ್ನಾಟಕ ಕ್ರೆಡಿಟ್ ಕೋ 

ಆಪರೇಟಿವ್ ಸೊಸೈಟಿ ಲಿ., ನಂ . 31/2, 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21. 
11 . ಶ್ರೀಮತಿ ಟಿ.ಎಸ್ . ಯಶೋಧ, ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ 

ಆಪರೇಟಿವ್ ಸೊಸೈಟಿ ಲಿ., ನಂ .31/2, 1ನೇ ಮುಖ್ಯರಸ್ತೆ , 5 ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21. 
12 . ಶ್ರೀ ವಿ . ಆನಂದ, ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ 

ಸೊಸೈಟಿ ಲಿ ., ನಂ . 31/2, 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ ಬಡಾವಣೆ , 

ಶ್ರೀರಾಮಪುರಂ , ಬೆಂಗಳೂರು - 21. 
13. ಶ್ರೀ ಸೋಮಸುಂದರ , ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ 
- ಆಪರೇಟಿವ್ ಸೊಸೈಟಿ ಲಿ., ನಂ .31 /2 , 1ನೇ ಮುಖ್ಯರಸ್ತೆ, 5 ನೇ ಕ್ರಾಸ್, ಮಾರುತಿ 

ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು - 21. 
14 . ಶ್ರೀ ಹೆಚ್. ಬಿ. ಉಮೇಶ್, ( ಪೌತಿ) ಅವರ ವಾರಸುದಾರರು. 
lಎ . ಶ್ರೀಮತಿ ಹೆಚ್. ಎಸ್. ಹರಿಣಿ, ಕೋಂ :ಲೇಟ್: ಹೆಚ್. ಬಿ. ಉಮೇಶ್, 
lಬಿ. ಶ್ರೀ ಕೀರ್ತಿ ಕಂದಾ, ಬಿನ್ :ಲೇಟ್: ಹೆಚ್. ಬಿ.ಉಮೇಶ್, 
1ಸಿ.ಶ್ರೀ ಚರಣ್, ಬಿನ್ :ಲೇಟ್: ಹೆಚ್. ಬಿ. ಉಮೇಶ್, 
ವಿಳಾಸ: ನಂ .112 , ಐ. ಸಿ .ಎಸ್. ಸಿ . ಮೇನ್ ರೋಡ್, ನಾಗರಭಾವಿ, ಬೆಂಗಳೂರು- 72 


೧೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೫ , ೨೦೧೪ 


ಭಾಗ ೩ 


15 . ಶ್ರೀ ನಾರಾಯಣ ಗೌಡ, ಮೇಜರ್‌, ಬಿನ್ ಮಟ್ಟೇಗೌಡ, ಮಾಜಿ ಅಧ್ಯಕ್ಷರು ಹಾಗೂ ಈಗಿನ 

ನಿರ್ದೆಶಕರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ಕರೆಲಾಲುಸಂದ್ರ, ಮಳಗಳು 
- ಪೋಸ್ಟ್, ಕಸಬಾ ಹೋಬಳಿ, ಕನಕಪುರ ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ. 
16 . ಶ್ರೀ ಎಸ್. ಜಿ.ಚೆಲುವಯ್ಯ , ಮೇಜರ್‌, ಮಾಜಿ ಉಪಾಧ್ಯಕ್ಷರು, ಬಿಬಿಆರ್ ಅಂಡ್ 

ಆರ್‌ಡಿಸಿಸಿಬ್ಯಾಂಕ್ ನಿ., ಸೊಂಡೆಕೊಪ್ಪ, ಸೊಂಡೆಕೊಪ್ಪ ಪೋಸ್ಟ್, ನೆಲಮಂಗಲ ತಾಲ್ಲೂಕು, 

ಬೆಂಗಳೂರು ( ಗ್ರಾ ) ಜಿಲ್ಲೆ. 
17. ಶ್ರೀ ವಿ. ಚನ್ನಪ್ಪ, ( ಮೃತರಾಗಿದ್ದು , ಅವರ ವಾರಸುದಾರರು) 17ಎ , ಶ್ರೀಮತಿ ಜಯಮ್ಮ 

ವಯಸ್ಕಳು , ಕೋಂ ಲೇಟ್ ವಿ , ಚನ್ನಪ್ಪ 17ಬಿ. ಶ್ರೀ ರಮೇಶ್, ವಯಸ್ಕರು ಬಿನ್ ಲೇಟ್ ಪಿ 
ಚನ್ನಪ್ಪ 17.ಸಿ. ಶ್ರೀ ವೇಣುಗೋಪಾಲ್, ವಯಸ್ಕರು, ಬಿನ್ ಲೇಟ್ ವಿ. ಚನ್ನಪ್ಪ 17. ಡಿ. ಶ್ರೀ 
ಸಿ. ಪ್ರಕಾಶ್, ವಯಸ್ಕರು, ಬಿನ್ ಲೇಟ್ ವಿ, ಚನ್ನಪ್ಪ, ನೆರಳಘಟ್ಟ, ಹಣಬೆ ಪೋಸ್ಟ್, 
ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ- 17ಡಿ ವಾದಿ ಬ್ಯಾಂಕಿನ ಹಾಲಿ 

ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. 
18 . ಶ್ರೀ ಎ . ನರಸಿಂಹಯ್ಯ , ಮೇಜರ್‌, ಮಾಜಿ ನಿರ್ದೆಶಕರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ 

ಬ್ಯಾಂಕ್ ಗಂಟಿಗಾನಹಳ್ಳಿ ಪೇಸ್ಟ್, ಕುರುವೇಕೆರೆ , ದೊಡ್ಡಬಳ್ಳಾಪುರ ತಾಲ್ಲೂಕು, 

ಬೆಂಗಳೂರು ( ಗ್ರಾ ) ಜಿಲ್ಲೆ. 
19. ಶ್ರೀ ಎನ್.ಎಸ್ . ನರಸೇಗೌಡ, ಮೇಜರ್, ಮಾಜಿ ನಿರ್ದೆಶಕರು, ಬಿಬಿಆರ್ ಅಂಡ್ 

ಆರ್‌ಡಿಸಿಸಿ ಬ್ಯಾಂಕ್ ನಿ ., ನಂ .692 , ಎ 8ನೇ ಮೇನ್, 3ನೇ ಸ್ಟೇಜ್, 3ನೇ ಬ್ಲಾಕ್, 

ಬಸವೇಶ್ವರ ನಗರ ಬೆಂಗಳೂರು - 79 . 
20 . ಶ್ರೀ ಬಿ . ರಾಮಿ ರೆಡ್ಡಿ, ಮೇಜರ್ , ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು , ಬಿಬಿಆರ್ ಅಂಡ್ 

ಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ .124 , "ಎ ಸ್ಟೋರ್, 26ನೇ ಕ್ರಾಸ್ , 6ನೇ ಬ್ಲಾಕ್ , 

ಜಯನಗರ, ಬೆಂಗಳೂರು-20 
21. ಶ್ರೀ ಕೆ.ಟಿ. ವೆಂಕಟಸ್ವಾಮಿ , ಮೇಜರ್‌, ಮಾಜಿ ಶಾಖಾ ವ್ಯವಸ್ಥಾಪಕರು (ನಿವೃತ್ತ) ಕೇಂದ್ರ 

ಕಛೇರಿ ಶಾಖೆ, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ನಂ .1013 ಇ, ಮೂಕಾಂಬಿಕ 

ಎ. ಆರ್. ಅವೆನ್ಯೂ , ನ್ಯೂ ತಿಪ್ಪಸಂದ್ರ, ಬೆಂಗಳೂರು- 75, 
22 . ಶ್ರೀ ಎಂ . ಹೊನ್ನಲಿಂಗೇಗೌಡ, ಮೇಜರ್‌, ಮಾಜಿ ಶಾಖಾ ವ್ಯವಸ್ಥಾಪಕರು ಯಶವಂತಪುರ 

ಶಾಖೆ, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ .464 , 10 ನೇ ಇ ಮೇನ್ 

ರೋಡ್, 6ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು- 10 . 
23 . ಶ್ರೀ ರಾಮಾಂಜನಪ್ಪ, ಮೇಜರ್‌, ಶಾಖಾ ಸೂಪರ್‌ವೈಸರ್‌, 

( ಅಂಡರ್ ಸಸ್ಪೆನ್‌ಷನ್ ) ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ನಂ .464 , 10 ನೇ 

ಇ ಮೇನ್ರೋಡ್, 6ನೇ ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು-10. 
24. ಶ್ರೀ ರಾಮಕೃಷ್ಣ, ಮೇಜರ್‌, ಶಾಖಾ ವ್ಯವಸ್ಥಾಪಕರು , 

( ಅಂಡರ್ ಸಸ್ಪೆನ್‌ಷನ್ ) ಬಿಬಿಆರ್ ಅಂಡ್ ಆರ್‌ಡಿಸಿಸಿಬ್ಯಾಂಕ್ ನಿ ., ( ಪ್ಲಾನಿಂಗ್ & 
ಡೆವಲಪ್‌ಮೆಂಟ್ ಶಾಖೆ) ನಂ .121, 5ನೇ ಕ್ರಾಸ್, 1ನೇ ಮೇನ್, 1ನೇ ಹಂತ, 

ಕೆ. ಹೆಚ್ . ಬಿ .ಕಾಲೋನಿ, ಬಸವೇಶ್ವರ ನಗರ , ಬೆಂಗಳೂರು- 79 . 
25. ಶ್ರೀ ರಂಗರಾಜು, ಜೂನಿಯರ್ ಅಸಿಸ್ಟೆಂಟ್, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., 

ಯಶವಂತಪುರ ಶಾಖೆ, ನಂ .466 , 8ನೇ ಮಹಾಲಕ್ಷ್ಮೀ ಲೇಔಟ್ , ಬೆಂಗಳೂರು- 86. 
ಶ್ರೀ ಎ. ಸಿ. ಲಕ್ಷ್ಮೀಕಾಂತ, ಕ್ಯಾಶಿಯರ್, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., 
ಯಶವಂತಪುರ ಶಾಖೆ, ನಂ .96, ಕಿರಣ್ ನಿಲಯ , 3ನೇ ಮೇನ್ ರೋಡ್, ಸರಸ್ವತಿ ಪುರ, 

ನಂದಿನಿ ಲೇಔಟ್, ಬೆಂಗಳೂರು- 96 . 
27. ಶ್ರೀ ಹೆಚ್.ಎಲ್. ಶಿವಕುಮಾರ್ ಬಿನ್ ಲಕ್ಷ್ಮಣಗೌಡ, ಜೂನಿಯರ್ ಅಸಿಸ್ಟೆಂಟ್, ಬಿಬಿಆರ್ 

ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ಕೇಂದ್ರ ಕಛೇರಿ, ನಂ .32, 3ನೇ ಕ್ರಾಸ್ , ವಿಠಲ್‌ನಗರ, 

ಚಾಮರಾಜಪೇಟೆ, ಬೆಂಗಳೂರು- 18. 
28 . ಶ್ರೀ ಬಿ . ಎಸ್. ಅನಂತಮೂರ್ತಿ , ಪ್ರೋ : ಶ್ರೀ ಲಕ್ಷ್ಮೀ ಸಿಲ್ಕ್ ವೀವಿಂಗ್ ಫ್ಯಾಕ್ಟರಿ , 

ಶ್ರೀರಾಮಪುರಂ, ಬೆಂಗಳೂರು. 
29 . ಶ್ರೀ ಬಿ .ಎಸ್. ವೆಂಕಟೇಶ್, ನಂ . 45 /1, 11 ನೇ ಕ್ರಾಸ್, 7ನೇ ಮೇನ್, ಶ್ರೀರಾಮಪುರಂ, 

ಬೆಂಗಳೂರು. 
30 . ಶ್ರೀ ಎಸ್. ಜಿ.ಗುಪ್ತಾ, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ . 31/2 , 

1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


೧೧೩೯ 


1 . 


“ 1959 ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103 ರ ರೀತ್ಯಾ ಸ್ಥಿರಾಸ್ತಿಯನ್ನು ಆದೇಶಕ್ಕೆ ಮುನ್ನ ಜಪ್ತಿ ನೋಟೀಸನ್ನು ಸ್ಥಿರಿಕರಿಸಿರುವ ಆದೇಶ” 

ವಾದಿಯು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 70 ರಡಿ ದಾವಾ ಅರ್ಜಿಯನ್ನು ಸಲ್ಲಿಸಿ 1 ರಿಂದ 30 ನೇ 
ಪ್ರತಿವಾದಿಗಳಿಂದ ರೂ .4,36,78,537/- ( ರೂ . ನಾಲ್ಕು ಕೋಟಿಮೂವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐದು ನೂರ ಮೂವತ್ತೇಳು 
ರೂಪಾಯಿಗಳು ಮಾತ್ರ) ಗಳು ಹಾಗೂ ಈ ಮೊತ್ತಕ್ಕೆ ದಿನಾಂಕ: 24 .05 .1996 ರಿಂದ ಸಾಲಿಯಾನ ಶೇ .22 % ರಷ್ಟು ಬಡ್ಡಿ ದರದಂತೆ 
ಅಸಲು ಮತ್ತು ಬಡ್ಡಿ ವಸೂಲಾತಿಗಾಗಿ ದಾವೆಯನ್ನು ಹೂಡಿರುತ್ತಾರೆ. ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡ 
ನಡೆಸಲಾಗುತ್ತಿದೆ. ಪ್ರಕರಣದ ವಿಚಾರಣಾ ಹಂತದಲ್ಲಿರುವಾಗ ವಾದಿಯು ದಿನಾಂಕ: 03.12 .2012 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 
103 ರಡಿ ಅರ್ಜಿಯನ್ನು ಸಲ್ಲಿಸಿ 19ನೇ ಪ್ರತಿವಾದಿ ಮಗಳಾದ ಶ್ರೀಮತಿ ಎನ್.ಸಿತ ಕೋಂ ಆರ್.ಎಸ್.ಆರ್. ವಿಜಯಕಾರ್ತಿಕ್‌ರವರ 
ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 
ಅರ್ಜಿದಾರರು ಕಲಂ 103 ರ ಅರ್ಜಿ ಜೊತೆ ಸಲ್ಲಿಸಲಾಗಿರುವ ಪ್ರಮಾಣ ಪತ್ರದಲ್ಲಿ 1ನೇ ಪ್ರತಿವಾದಿ ಸಂಘದ ಆಡಳಿತ ಮಂಡಳಿಯನ್ನು 
ಸಹಕಾರ ಇಲಾಖೆಯು 1994 ನೇ ಸಾಲಿನಲ್ಲಿ ರದ್ದು ಮಾಡಿರುತ್ತದೆ. ಈ ಆದೇಶವನ್ನು 1ನೇ ಪ್ರತಿವಾದಿ ಸಂಘವು ಗೌರವ ಉಚ್ಚ 
ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದು , ರಿಟ್ ಅಫೀಲು ಸಂ . 2218 ಮತ್ತು 2219 ಅ/ g /1991 ಹಾಗೂ 1992 /1994 ಈ ರಿಟ್ ಅಫೀಲಿನನ್ವಯ 
ಗೌರವ ನ್ಯಾಯಾಲಯವು ಪ್ರತಿವಾದಿ 15 ರಿಂದ 19 ರವರುಗಳನ್ನು Government Nominees as Ad- Hoc Committee members to 
from bank administration til holding of new election on 02.12.1994 ಅದರನ್ವಯ ಸದರಿ ಅಡಕ್ ಕಮಿಟಿಯು 
ದಿನಾಂಕ:13.05 .1994 ರವರೆಗೆ ಕಾರ್ಯನಿರ್ವಹಿಸಿರುತ್ತದೆ. ಈ ಅವಧಿಯಲ್ಲಿ 19ನೇ ಪ್ರತಿವಾದಿಯು ನಿರ್ದೆಶಕರಾಗಿ ಕಾರ್ಯನಿರ್ವಹಿಸಿ 
ಈ ಅವಧಿಯಲ್ಲಿ ಸಾಲಗಳನ್ನು ಮಂಜೂರು ಮಾಡಿರುತ್ತಾರೆ. ಆದರೆ ಅಡಾಕ್ ಕಮಿಟಿಯು ವಾದಿ ಸಂಘದಲ್ಲಿ ರೂ .4 ,00,00,000/ -ಕ್ಕೆ 
ದಿನಾಂಕ:15 .04.1995 ರಂದು ಅರ್ಜಿ ಸಲ್ಲಿಸಿ ಸಾಲವನ್ನು ಪಡೆದಿರುತ್ತಾರೆ. ಆದರೆ ಈ ಸಾಲ ಮಂಜೂರಾತಿಯಲ್ಲಿ ಅಡಾಕ್ ಕಮಿಟಿಯು 
ಗೌರವ ಉಚ್ಚ ನ್ಯಾಯಾಲಯದ ಆದೇಶ ಸಂಘದ ಬೈಲಾ ಮತ್ತು ಸಾಲಗಳ ನಿಯಮ ಮತ್ತು ನಿಬಂಧನೆಗಳ ಉಲ್ಲಂಘನೆ ಮಾಡಿ, 
ಅರ್ಜಿದಾರ ಬ್ಯಾಂಕಿಗೆ ಸುಳ್ಳು ಮಾಹಿತಿ ನೀಡಿ ಮೋಸ ಮಾಡಿರುತ್ತಾರೆ. ಆದರೆ ಪ್ರಸ್ತುತ 1 ನೇ ಪ್ರತಿವಾದಿ ಸಂಘವು ತನ್ನ 
ಕಾರ್ಯಚಟುವಟಿಕೆ ನಡೆಸದೇ ಇರುವಂತಹ ಸ್ಥಿತಿಯನ್ನು ತಲುಪಿರುತ್ತದೆ. ಮುಂದೆಯು ಸಹ ಕಾರ್ಯಚಟುವಟಿಕೆಗಳನ್ನು ನಡೆಸುವ ಸಾಧ್ಯತೆ 
ಇಲ್ಲವೆಂದು ಮನಗಂಡು ಕಲಂ 70 ರಡಿಯಲ್ಲಿ ದಾವೆಯನ್ನು ಹೂಡಲಾಗಿದೆ. ಈ ಎಲ್ಲಾ ಅವ್ಯವಹಾರಕ್ಕೆ ಅಡಾಕ್ ಕಮಿಟಿಯ ಸದಸ್ಯರು 
ಮತ್ತು ಬ್ಯಾಂಕಿನ ನೌಕರರು ಒಳಗೂಡಿ ವೈಯಕ್ತಿಕವಾಗಿ ಮತ್ತು ಜಂಟಿಯಾಗಿ ಅವ್ಯವಹಾರ ನಡೆಸಿ ಅರ್ಜಿದಾರ ಬ್ಯಾಂಕಿನ ಸಾಲದ 
ಮೊತ್ತವನ್ನು ಉಪಯೋಗಿಸಿಕೊಂಡು ನಂತರ ಬ್ಯಾಂಕಿಗೆ ನಷ್ಟ ಉಂಟಾಗಲು ಕಾರಣಕರ್ತರಾಗಿರುತ್ತಾರೆ. ಈ ಹಿನ್ನಲೆಯಲ್ಲಿ ದಾವೆಯನ್ನು 
ಹೂಡಲಾಗಿದೆ. ಆದರೆ ಈ ದಾವೆ ಇತ್ಯರ್ಥವಾಗುವಲ್ಲಿ ಕಾನೂನು ರೀತ್ಯಾ ನಡವಳಿಕೆಗಳು ನಡೆಸಿ ಇತ್ಯರ್ಥಪಡಿಸುವಲ್ಲಿ ಸಮಯಾವಕಾಶ 
ತೆಗೆದುಕೊಳ್ಳುತ್ತಿದ್ದು, ಈ ಮಧ್ಯ ಪ್ರತಿವಾದಿಗಳು ತಮ್ಮ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡುವ ಸಾಧ್ಯತೆಗಳಿರುತ್ತವೆ . ಒಂದು 
ವೇಳೆ ಈ ರೀತಿ ಪ್ರತಿವಾದಿಗಳು ತಮ್ಮ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡಿದ ಪಕ್ಷದಲ್ಲಿ ಈ ದಾವೆಯ ಅಂತಿಮ ಆದೇಶ 
ಅರ್ಜಿದಾರ ಬ್ಯಾಂಕಿನ ಪರವಾಗಿ ಬಂದರೂ ಸಹ ಅವಾರ್ಡ್ ಮೊತ್ತವನ್ನು ವಸೂಲಿ ಮಾಡಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುವ 
ಸಾಧ್ಯತೆ ಇರುವುದರಿಂದ ಕಲಂ 103 ರಡಿಯಲ್ಲಿ ಸಲ್ಲಿಸಲಾಗಿರುವ ಅರ್ಜಿ ಆಧಾರಿತ 19ನೇ ಪ್ರತಿವಾದಿ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು 
ಜಪ್ತಿಮಾಡುವಂತೆ ಕಲಂ 103 ರಡಿಯಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಸದರಿ ಅರ್ಜಿಯ ಮೇಲೆ ಈ ನ್ಯಾಯಾಲಯವು ದಿನಾಂಕ:17.09 .2012 
ರಂದು ಷರತ್ತುಬದ್ಧ ನೋಟೀಸನ್ನು ನೀಡಿದ್ದು, ಸದರಿ ಷರತ್ತುಬದ್ಧ ನೋಟೀಸಿಗೆ 19 ನೇ ಪ್ರತಿವಾದಿ ತನ್ನ ಆಕ್ಷೇಪಣೆಗಳಲ್ಲಿ ಷೆಡ್ಯೂಲ್ 
ಸ್ವತ್ತುಗಳನ್ನು ಈಗಾಗಲೇ ದಾನ ಪತ್ರದ ಮೂಲಕ ತನ್ನ ಮಗಳಾದ ಶ್ರೀಮತಿ ಎನ್. ಸೈತ ಕೋಂ ಆರ್ .ಎಸ್.ಆರ್. ವಿಜಯ ಕಾರ್ತಿಕ್‌ರವರ 
ಹೆಸರಿಗೆ ವರ್ಗಾಯಿಸಲಾಗಿದೆ ಎಂದು ಶುದ್ದ ದಾನ ಪತ್ರದ ನಕಲನ್ನು ಹಾಜರುಪಡಿಸಿರುತ್ತಾರೆ. 
ಇದಾದನಂತರ ವಾದಿ ಬ್ಯಾಂಕ್ ಮತ್ತೊಂದು ಜಪ್ತಿ ಪೂರ್ವ ಆದೇಶ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು, 19ನೇ ಪ್ರತಿವಾದಿಯ ಮಗಳಾದ 
ಶ್ರೀಮತಿ ಎನ್. ಸ್ಮಿತ ಕೋಂ ಆರ್.ಎಸ್.ಆರ್. ವಿಜಯ ಕಾರ್ತಿಕ್‌ರವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಜಪ್ತಿ ಪೂರ್ವ ಆದೇಶ 
ಮಾಡಬೇಕೆಂದು ಅರ್ಜಿ ಸಲ್ಲಿಸಿರುತ್ತಾರೆ . ಸದರಿ ಅರ್ಜಿಗೆ ಶ್ರೀಮತಿ ಎನ್. ಸ್ಮಿತರವರು ಆಕ್ಷೇಪಣಾಕಾರಕಳಾಗಿ ತಮ್ಮ ಆಕ್ಷೇಪಗಳನ್ನು ಸಲ್ಲಿಸಿ 
ಸದರಿಯವರು ಬ್ಯಾಂಕಿನ ಸದಸ್ಯರಾಗಿ , ನೌಕರರಾಗಿ ಅಥವಾ ನೀರ್ದೆಶಕರಾಗಿ ಯಾವುದೇ ವಿಧದಲ್ಲಿ ಬ್ಯಾಂಕಿಗೆ ಸಂಬಂಧವಿಲ್ಲ ಕಾರಣ 
ಸದರಿಯವರ ಆಸ್ತಿಯನ್ನು ಬೇರೊಬ್ಬರ ಸಾಲಕ್ಕೆ ಜಪ್ತಿ ಮಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲವೆಂದು ಜೊತೆಗೆ 19ನೇ ಪ್ರತಿವಾದಿ ವಿವಿಧ 
ದಿನಾಂಕಗಳಲ್ಲಿ ಸ್ವಂತವಾಗಿ ಷೆಡ್ಯೂಲ್ ಸ್ವತ್ತುಗಳನ್ನು ಖರೀದಿಸಿದ್ದು, ಅವರ ಸ್ವಯಾರ್ಜಿತ ಆಸ್ತಿಗಳನ್ನು ದಿನಾಂಕ:26.12.2011 ರಂದು ತನ್ನ 
ಮಗಳ ಮೇಲಿದ್ದ ಪ್ರೀತಿ ವಿಶ್ವಾಸಕ್ಕೆ ಷೆಡ್ಯೂಲ್ ಸ್ವತ್ತುಗಳನ್ನು ಯಾವುದೇ ಪ್ರತಿಫಲವಿಲ್ಲದೆ ಪಡೆದುಕೊಳ್ಳದೆ ದಾನ ಮಾಡಿದ್ದು , ಸದರಿ ಸ್ವತ್ತುಗಳು 
ಪ್ರತ್ಯೇಕವಾಗಿ ಶ್ರೀಮತಿ ಸ್ಮಿತರವರಿಗೆ ಸೇರಿರುವುದಾಗಿ, ಕೇವಲ ತಂದೆ ಮಗಳ ಸಂಬಂಧವಿದೆ ಎಂದು ಮಗಳಿಗೆ ದಾನ ಮಾಡಿದ ಆಸ್ತಿಗಳನ್ನು 
ಯಾವುದೇ ಕಾರಣಕ್ಕೂ ಜಪ್ತಿ ಮಾಡಬಾರದೆಂದು ಮುಂದುವರೆದು ಷೆಡ್ಯೂಲ್ ಸ್ವತ್ತುಗಳಿಗೆ ಖಾತೆ ಮತ್ತು ಕಂದಾಯ ದಾಖಲೆಗಳು ಶ್ರೀಮತಿ 
ಎನ್. ಸ್ಮಿತರವರ ಹೆಸರಿಗೆ ವರ್ಗಾವಣೆಗೊಂಡಿದ್ದು , ಸ್ವಾಧೀನ ಅನುಭವದಲ್ಲಿರುವುದರಿಂದ ಸದರಿ ಆಸ್ತಿಗಳನ್ನು ಜಪ್ತಿ ಮಾಡುವುದು ಹಾಗೂ 
ಷರತ್ತುಬದ್ಧ ನೋಟೀಸಿನಂತೆ 30 ದಿವಸದೊಳಗಾಗಿ ರೂ .4,36,78,537 /- ಗಳನ್ನು ಠೇವಣಿ ಮಾಡಿ, ರಶೀದಿ ಹಾಜರುಪಡಿಸುವಂತೆ 
ತಿಳಿಸಿರುವುದು ಕಾನೂನು ಬಾಹಿರವಾಗಿರುವುದರಿಂದ ಮತ್ತು ಈ ಎಲ್ಲಾ ಕಾರಣಗಳಿಂದ ಕಲಂ 103 ರಡಿಯಲ್ಲಿ ಸಲ್ಲಿಸಿರುವ ವಾದಿ 
ಬ್ಯಾಂಕಿನ ಅರ್ಜಿಯನ್ನು ವಜಾ | ವಾಪಸ್ಸು ತೆಗೆದುಕೊಳ್ಳುವಂತೆ ಕೋರಿಕೊಂಡಿದ್ದು, ಆಕ್ಷೇಪಣೆಗಳೊಂದಿಗೆ ದಿನಾಂಕ:18. 06.2011 ರಂದು 
19ನೇ ಪ್ರತಿವಾದಿ ತನ್ನ ಮಗಳಿಗೆ ದಾನ ಮಾಡಿದ ದಾನ ಪತ್ರದ ನಕಲನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. 
ಈ ಹಿಂದೆ ಈ ನ್ಯಾಯಾಲಯವು ಎಲ್ಲಾ ಸಂಬಂಧಿಸಿದ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ 19ನೇ ಪ್ರತಿವಾದಿಯ ಮಗಳಿಗೆ ಸೇರಿದ 
ಸ್ಥಿರಾಸ್ತಿಗಳನ್ನು ಏಕೆ ಜಪ್ತಿ ಮಾಡಬಾರದೆಂದು ಷರತ್ತುಬದ್ದ ಆದೇಶವನ್ನು ದಿನಾಂಕ: 17.09.2012 ರಂದು ಹೊರಡಿಸಿರುತ್ತದೆ . ಆದರೆ 
ದಿನಾಂಕ :29.04.2013 ರಂದು ಈ ನ್ಯಾಯಾಲಯವು ಶ್ರೀಮತಿ ಎನ್. ಸ್ಮಿತರವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಸ್ಥಿತರವರ ಪರ ವಾದ - ವಿವಾದ 
ಆಲಿಸಿದ ನಂತರ ದಿನಾಂಕ: 17.09 .2012 ರ ಷರತ್ತುಬದ್ದ ಆದೇಶವನ್ನು ಸ್ಥಿರೀಕರಿಸುವ ಸಂಬಂಧ ವಾದಿಯ ಬ್ಯಾಂಕು ದಾಖಲೆ ಸಹಿತ 
ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲು ವಿಫಲರಾಗಿರುವ ಕಾರಣ 19ನೇ ಪ್ರತಿವಾದಿ ಮಗಳಾದ ಶ್ರೀಮತಿ ಎನ್. ತರವರಿಗೆ 


೧೧೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


5 . 


ಸೀಮಿತವಾದಂತೆ ಈ ನ್ಯಾಯಾಲಯವು ದಿನಾಂಕ:17. 09 .2012 ರಂದು ಹೊರಡಿಸಲಾಗಿದ್ದ ಕಲಂ 103 ರ ಷರತ್ತುಬದ್ಧ ಆದೇಶದಿಂದ 
ತೆರವುಗೊಳಿಸಿ ಸ್ಥಿರಾಸ್ತಿಯನ್ನು ಕಲಂ 103 ರ ಆದೇಶದಿಂದ ಕೈಬಿಡಲಾಗಿದೆ ಎಂದು ಆದೇಶ ಮಾಡಿರುತ್ತದೆ . 
ವಾದಿ ಬ್ಯಾಂಕು ತದನಂತರ ದಿನಾಂಕ:29.04. 2013 ರ ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದ್ದು, 
ತನ್ನ ಪ್ರಮಾಣ ಪತ್ರದಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ದಿನಾಂಕ:17.09.2012 ರಂದು ಪ್ರತಿವಾದಿಗಳಿಗೆ ಸೇರಿದ ಆಸ್ತಿಗಳ 
ಆದೇಶ ಪೂರ್ವ ಜಪ್ತಿ ಮಾಡುವ ಸಲುವಾಗಿ ಅವಶ್ಯಕ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರವೇ ಷರತ್ತುಬದ್ಧ ಆದೇಶ ದಿನಾಂಕ: 
17.09.2012 ರಂದು ಹೊರಡಿಸಲಾಗಿದೆ. ಆದರೆ ಷರತ್ತುಬದ್ದ ಆದೇಶದಂತೆ ಪ್ರತಿವಾದಿ 19 ಅಥವಾ ಅವರ ಮಗಳು ಶ್ರೀಮತಿ ಎನ್. ಸೀತ 
ಷರತ್ತುಬದ್ಧ ಆದೇಶದಲ್ಲಿರುವ ಷರತ್ತುಗಳನ್ನು ಪಾಲನೆ ಮಾಡಿರುವುದಿಲ್ಲ. ಆದರೆ ದಿನಾಂಕ: 29 .04 .2013 ರಂದು ಈ ನ್ಯಾಯಾಲಯವು 
ಜಪ್ತಿ ಪೂರ್ವ ಆದೇಶವನ್ನು ಸ್ಥಿರೀಕರಿಸುವ ಸಂಬಂಧ ವಾದಿಯು ದಾಖಲೆ ಸಹಿತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲು 
ವಿಪಲವಾಗಿದ್ದರೆಂದು ಸ್ಥಿರೀಕರಿಸುವುದನ್ನು ಕೈಬಿಡಲಾಗಿದೆ. ಈ ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ವಾದಿಯು ಅರ್ಜಿ ಸಲ್ಲಿಸಿರುತ್ತಾರೆ. 
ಸದರಿ ಅರ್ಜಿಗೆ ಶ್ರೀಮತಿ ಎನ್ . ತರವರು ವಕೀಲರ ಮುಖಾಂತರ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಿ ದಿನಾಂಕ:29 . 04 .2013 ರ ಆದೇಶದ 
ವಿರುದ್ದ ಮೇಲ್ಮನವಿ ಸಲ್ಲಿಸಲು ಕಾನೂನಿನಲ್ಲಿ ಅವಕಾಶವಿದ್ದು, ಸದರಿ ಆದೇಶವನ್ನು ಪುನರ್ ಪರಿಶೀಲಿಸಲು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ ಕಲಂ ಮತ್ತು ನಿಯಮಗಳಲ್ಲಿ ಅವಕಾಶವಿಲ್ಲದ ಕಾರಣ ವಾದಿ ಸಲ್ಲಿಸಿರುವ ಮನರ್‌ ಪರಿಶೀಲನಾ ಅರ್ಜಿಯನ್ನು ತಿರಸ್ಕರಿಸಬೇಕೆಂದು 

ವಾದ ಮಂಡಿಸಿರುತ್ತಾರೆ. 
6 . ಈ ಸಂಬಂಧವಾಗಿ ಉಭಯತ್ತರ ವಕೀಲರ ವಾದವನ್ನು ಆಲಿಸಲಾಯಿತು. ಪ್ರಕರಣದಲ್ಲಿ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು 

ಕುಲಂಕುಶವಾಗಿ ಪರಿಶೀಲಿಸಲಾಯಿತು. 19ನೇ ಪ್ರತಿವಾದಿ ಈ ಹಿಂದೆ ತನ್ನ ಹೆಸರಿನಲ್ಲಿ ಖರೀದಿಸಿದ್ದ ಷೆಡ್ಯೂಲ್ ಸ್ವತ್ತುಗಳನ್ನು ಈ 
ನ್ಯಾಯಾಲಯವು ತನ್ನನ್ನು ಪ್ರಕರಣದ ಪಕ್ಷಗಾರರನ್ನಾಗಿ ಸೇರಿಸಿದ ನಂತರ ದಿನಾಂಕ: 18 . 06.2011 ರಂದು ತನ್ನ ಮಗಳ ಹೆಸರಿಗೆ ಸರ್ವೆ 
ನಂ . 86/1, ವಿಸ್ತೀರ್ಣ 2 ಎಕರೆ 38 ಗುಂಟೆ, ಸರ್ವೆ ನಂ .87/3 ವಿಸ್ತೀರ್ಣ 1 ಎಕರೆ 20 ಗುಂಟೆ ಮತ್ತು 872 1 ಎಕರೆ 29 ಗುಂಟೆ 
ಜಮೀನನ್ನು ಮಗಳ ಹೆಸರಿಗೆ ದಾನ ಮಾಡಿರುವ ಬಗ್ಗೆ ಅದರ ಹಿಂದೆ 19ನೇ ಪ್ರತಿವಾದಿಯ ಹೆಸರಿನಲ್ಲಿರುವ ಕ್ರಯಪತ್ರದ ನಕಲುಗಳನ್ನು 
ತಮ್ಮ ಆಕ್ಷೇಪಣೆಗಳ ಜೊತೆಗೆ ಪಹಣಿ ಸಹಿತ ನ್ಯಾಯಾಲಯಕ್ಕೆ ದಾಖಲಾತಿಗಳನ್ನು ಸಲ್ಲಿಸಿರುವುದು ನ್ಯಾಯಾಲಯದ ಕಡತದಿಂದ 
ಸ್ಪಷ್ಟವಾಗಿದ್ದು , ದೃಢಪಟ್ಟಿರುತ್ತದೆ. ಸದರಿ ಆಸ್ತಿಯನ್ನು ಜಪ್ತಿ ಪೂರ್ವ ಆದೇಶ ಮಾಡಲು ಸಾಕಷ್ಟು ಪುರಾವೆಗಳಿದ್ದು, ಶ್ರೀಮತಿ 
ಎನ್. ಸ್ಮಿತರವರು 19ನೇ ಪ್ರತಿವಾದಿಯ ಕಾನೂನುಬದ್ಧ ವಾರಸುದಾರಳಾಗಿದ್ದು, 19ನೇ ಪ್ರತಿವಾದಿಯು ಪ್ರಕರಣ ಇತ್ಯರ್ಥಕ್ಕೆ ಬಾಕಿ 
ಇರಬೇಕಾದರೆ ದಾನ ಮಾಡುವ ಕ್ರಮವನ್ನು ಅವಲೋಕಿಸಿದಾಗ ದಾವ ಕೈಂಗೆ ತೊಂದರೆ ಕೊಡುವ ಅಥವಾ ವಿಳಂಬ ಮಾಡುವ 
ಉದ್ದೇಶದಿಂದ ಕ್ರಮ ತೆಗೆದುಕೊಂಡಿರುವುದು ದಾಖಲಾತಿಗಳಿಂದ ದೃಢಪಟ್ಟಿರುತ್ತದೆ. 
ಈ ನ್ಯಾಯಾಲಯವು ದಿನಾಂಕ: 17.09.2012 ರ ಷರತ್ತುಬದ್ಧ ಆದೇಶದಿಂದ 19ನೇ ಪ್ರತಿವಾದಿ ಮಗಳ ಹೆಸರಿಗಿದ್ದ ಸ್ಥಿರಾಸ್ತಿಯನ್ನು 
29.04. 2013 ರ ಆದೇಶದಲ್ಲಿ ತೆರವುಗೊಳಿಸಲಾಗಿದ್ದ ಆದೇಶದಿಂದ ಬಾದಕರಾದ ವಾದಿಯು ಈ ನ್ಯಾಯಾಲಯದ ಕಲಂ 103ರ ದಿನಾಂಕ: 
17.09.2012 ರ ಆದೇಶವನ್ನು ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣದಲ್ಲಿ ಮೇಲ್ಮನವಿ ಸಂಖ್ಯೆ:752 /0753 /12 ರಲ್ಲಿ ಪ್ರಶ್ನಿಸಿದ್ದು ಈ 
ಮೇಲ್ಮನವಿಯನ್ನು ಮೇಲ್ಮನವಿ ಪ್ರಾಧಿಕಾರವು ದಿನಾಂಕ: 07.01.2013 ರಂದು ಮಧ್ಯಂತರ ಆದೇಶವನ್ನು ಈ ಕೆಳಕಂಡಂತೆ 
ಹೊರಡಿಸಿರುತ್ತದೆ. 

Appeal No: 752/ 2012 (Co - op ) 

ORDER 
The impugned order dated : 17 .09 .2012 passed by the Trial Court so far as it relates to the last para of the impugned order 
regarding issuance of the direction by the Trial Court to the appellant for taking steps within 3 months for attachment against those 
respondents against whom , the appellant has not taken steps , is hereby stayed till further orders. 

ನಂತರ ಅಂತಿಮ ಆದೇಶವನ್ನು ಈ ಕೆಳಕಂಡಂತೆ ಹೊರಡಿಸಲಾಗಿದೆ. 

Appeal No :752 /2012 (Co -op ) 

ORDER 

Appeal is allowed 
The impugned order passed by the R1 in No:JRB/MIS /498 / 1996 -97 dated :17 .09. 2012 is modified by deleting the direction 
given to the appellant to take action against other respondents within 3 months in the impugned order. 

There is no order as to costs . 

ಮೇಲಿನ ಆದೇಶಗಳ ಆಧಾರವಾಗಿ ವಾದಿಯು ದಿನಾಂಕ : 29 .04 .2013 ರ ಈ ನ್ಯಾಯಾಲಯದ ಆದೇಶವನ್ನು ಪುನರ್ ಪರಿಶೀಲಿಸಲು 
ಕೋರಿರುವ ಮೇರೆಗೆ ಈ ಅರ್ಜಿಯ ಮೇಲೆ ಉಭಯ ಪಕ್ಷಗಾರರ ವಕೀಲರ ವಾದ ವಿವಾದಗಳನ್ನು ಆಲಿಸಲಾಗಿದೆ ಮತ್ತು ದಾಖಲಾತಿಗಳನ್ನು 
ಪರಿಶೀಲಿಸಲಾಗಿದೆ. ಈ ಪ್ರಕರಣದಲ್ಲಿ 19ನೇ ಪ್ರತಿವಾದಿಯ ಮಗಳಾದ ಶ್ರೀಮತಿ ಎನ್. ಸ್ಥಿತ ಕೋಂ ಎಸ್. ಆರ್.ವಿಜಯ ಕಾರ್ತಿಕ್ ರವರ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಕಲಂ 103ರ ಅವಕಾಶಗಳಿಗೆ ಒಳಪಟ್ಟ ಆದೇಶಕ್ಕೆ ಪೂರ್ವ ಜಪ್ತಿ ಮಾಡಿ ಷರತ್ತುಬದ್ದ ಆದೇಶ ದಿನಾಂಕ: 17.09.2012 ಕಾನೂನು 
ಪರಿಮಿತಿಯಲ್ಲಿರುವುದು ಮನಗಂಡು ಈ ನ್ಯಾಯಾಲಯ ದಿನಾಂಕ: 29.04.2013 ರಂದು 19ನೇ ಪ್ರತಿವಾದಿಯ ಮಗಳಾದ ಶ್ರೀಮತಿ ಎನ್. ಸ್ಮಿತರವರನ್ನು 
ಆದೇಶದಿಂದ ಮುಕ್ತಿಗೊಳಿಸಿದ್ದ ಆದೇಶವನ್ನು ಹಿಂಪಡೆದು ಸದರಿ ಆದೇಶದಲ್ಲಿ ವಿಧಿಸಲಾಗಿದ್ದ ಯಥಾ ಷರತ್ತುಗಳನ್ನು ಪೂರೈಸದೇ ಇರುವ ಕಾರಣ ದಿನಾಂಕ : 
17.09 .2012 ರ ಕಲಂ 103 ರ ಆದೇಶವನ್ನು ಸ್ಥಿರೀಕರಿಸುವ ಸಲುವಾಗಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

“ ಆದೇಶ” 
ಮೇಲೆ ತಿಳಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ಮತ್ತು ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ ಸಂ .ಸಿಓ/ 39/ ಸಿಎಂಎಲ್ /2010 , ದಿನಾಂಕ:17.02.2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಬಿ.ಸಿ. ಸತೀಶ್, ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು 19ನೇ ಪ್ರತಿವಾದಿ ಮಗಳಾದ ಶ್ರೀಮತಿ ಎನ್. ಸ್ಥಿತ ಕೋಂ 


9) 


40 ) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 

೧೧೪೧ 
ಆರ್.ಎಸ್.ಆರ್. ವಿಜಯ ಕಾರ್ತಿಕ್‌ರವರ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ:17.09.2012 ರ 
ಷರತ್ತಿಗೊಳಪಟ್ಟ ಆದೇಶವನ್ನು ಈ ಪ್ರಕರಣದ ಅಂತಿಮ ತೀರ್ಪಿಗೆ ಜಪ್ತಿ ಪೂರ್ವ ಆದೇಶ ಹೊರಡಿಸಿ ಸ್ಥಿರೀಕರಿಸಿರುತ್ತೇನೆ. 

ದಿನಾಂಕ:29.04.2013 ರಂದು ಈ ನ್ಯಾಯಾಲಯವು ಮಾಡಿದ ಆದೇಶವನ್ನು ಶ್ರೀಮತಿ ಎನ್. ಸ್ಮಿತರವರಿಗೆ ಸಂಬಂಧಿಸಿದಂತೆ ಪುನರ್ ಪರಿಶೀಲಿಸಿ 
ವಾಪಸ್ಸು ಪಡೆಯಲಾಗಿದೆ. 

ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಆಸ್ತಿ ಪೂರ್ವ ಜಪ್ತಿ 
ಆದೇಶವು ಒಳಪಟ್ಟಿರುತ್ತದೆ. 

“ ಷೆಡ್ಯೂಲ್ ಆಸ್ತಿ ವಿವರಗಳು ” 
All that piece and parcel of the agriculture property bearing Sy No .86 / 1, measuring 2 Acres 38 Guntas, Sy No. 87/ 3 measuring 
1 Acres 20 Guntas and Sy No .87/2 , measuring 1 Acres 29 Guntas , in total 6 Acres 07 guntas situated at Naranahalli village, C . S .pura 
Hobli, Gubbi Taluk , Tumkur District and commonly Bounded as per registered Gift deed . 
East by : 

Property belongs Shubha N . 
West by : 

Hemavathi Kaluve 
North by: 

Property belongs to Siddegowda and Gangarevemma 
South by : 

Property belongs to Ramaiah . 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:10.03.2014 ರಂದು 
ಹೊರಡಿಸಿರುತ್ತೇನೆ. 

ಬಿ , ಸಿ, ಸತೀಶ್ 
PR. 241 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು , 
SC10 

ಬೆಂಗಳೂರು ಪ್ರಾಂತ , ಬೆಂಗಳೂರು. 


(iv) 


DEPARTMENT OF COMMERCIAL TAXES 
Office of the Commissioner of Commercial Taxes( Karnataka) Gandhinagar , Bangalore. 

NOTIFICATION NO : CCW /CR 44 /2013 -14 Dated :29/04 /2014 
In exercise of the powers conferred under the first proviso to sub -section (1) of Section 35 of the Karnataka Value Added Tax 
Act, 2003 , it is hereby notified with immediate effect that commencing from the tax period of May, 2014 every dealer, whose total 
turnover isfifty lakh rupees and aboveduring tax periods of the year ending 31st day of March 2014 or whose cumulative total turnover is 
fifty lakh rupees and above in the tax periods of any subsequent year , shall furnish electronically through internet, on or before 20th day 
of the succeeding month ,the details of, 

purchase of goods made from within the State, in the course of inter -State trade or commerce and in the course of 
import into the territory of India including any debit notes or credit notes issued or received in respect of any 
change in the value or return of goods; 
receipt of goods otherwise than by way of purchase from , other registered dealersoutside the State ; 
sale of goods made within the State , in the course of inter- State trade or commerce and in the course of export 
outside the territory of India including any debit notes or credit notes issued or received in respect of change in the 
value or return of goods ; and 
transfer of goods otherwise than by way of sale to , other registered dealers outside the State , 

as mentioned in the Annexures from I to X to this notification ,in the following manner: 
(1) Every such dealer shall log on to the website http ://vat.kar.nic .in /with the username and password communicated to 

him by the LVO or VSO and proceed to furnish the particulars of his purchases/ receipts and sales/stock transfer of 

goods. 
(2 ) He shall follow the procedure and instructions as specified in the website to enter the details . 

Ajay Seth 
Commissioner of Commercial Taxes 

Karnataka , Bangalore 
Annexure I to Notification NO : CCW /CR 44 /2013- 14 Dated 29 /04 /2014 . 
Statement of local purchase shall contain the following details : 
(a ) the taxpayer s identification number (TIN ) and name of the selling dealer ; 
(b ) the tax invoice number or bill of sale and date of its issue and ; 
(c ) the net value, the amount of tax charged , any other amount charged and the total invoice value. 
Annexure Ilto Notification NO : CCW /CR 44 / 2013 - 14 Dated 29 /04 /2014 . 
Statement of local sales shall contain the following details : 
(a ) the taxpayer s identification number (TIN ) and nameof the buyer; 
(b ) the tax invoice number or bill of sale and the date of its issue ; and 
(c ) the net value, the amount oftax charged , any other amount charged and the total invoice value. 


0089 


FDDE837 dome ndondo , me 09 , 9008 


ಭಾಗ ೩ 


(6 ) 


7 


Annexure III to Notification NO : CCW /CR 44 /2013- 14 Dated 29 /04 /2014 . 
Statement of purchases from other than registered dealershall contain the following details 
(a ) the total number of purchase invoices ; and 
(b ) the total value . 
Annexure IV to Notification NO : CCW /CR 44 /2013- 14 Dated 29/04 /2014 . 
Statement of sales made to other than registered dealer shall contain the following details : 
(a ) the totalnumber of tax invoices or bill of sales issued ; and 
(b ) the total net value, the total tax charged , the total of any other amount charged and total invoices value . 
Annexure V to Notification NO : CCW / CR 44 /2013- 14 Dated 29 /04 /2014 . 
Statement of inter-State purchases , purchases in the course of import, purchases inthe course of export against 
“Form H ” and receipt of goods from outside the State otherwise than by way of purchase , shall contain the following 
details : 
(a ) the name, address and registration number (TIN ) of the selling dealer/consigner ; 
(b ) the invoice number or bill of sale or any other document and date of its issue ; 
(c ) the full description and quantity of the goods ; 
(d ) the net value, the amount of tax charged , any other amount charged andtotal invoice value; and 
( e ) the purpose for which the goods are intended to be used . 
Annexure VI to Notification NO :CCW /CR 44 /2013 - 14 Dated 29 /04 /2014 . 
Statement of inter- State sale , sale in the course of import, sales in the course of export against " Form H ” and 
transfer of goods outside the State otherwise than by way of sale , shall contain the following details : 
(a ) the name, address and registration number ( TIN ) of the buyer/consigner; 
(b ) the invoice number or bill of sale or any other document and date of its issue ; 
(c ) the full description and quantity of the goods ; 
(d ) the net value, the amount of tax charged, any other amount charged and total invoice value ; and 
(e ) the description of statutory form . 
Annexure VII to Notification NO :CCW /CR44/ 2013 - 14 Dated 29 /04 /2014 . 
Statement of debit notes for local and inter - State transactions, shall contain the following details : 
(a ) the name and registration number ( TIN ) of the seller ; 
(b ) the debit note number and date of its issue ; 
(c) the net value , the amount of tax charged , any other amount charged and total invoice value ; and 
(d ) serial number ofthe original invoice number of sale /purchase and date of its issue. 
AnnexureVIII to Notification NO : CCW /CR 44 / 2013 - 14 Dated 29/04/2014 
Statement of credit notes for local and inter- State transactions , shall contain the following details : 
(a ) the name and registration number ( TIN ) of the buyer ; 
(b ) the credit note number and date of its issue ; 
(c ) the net value , the amount of tax charged , any other amount charged and total invoice value; and 
(d ) serial number of the original invoice of sale/ purchase and date of its issue. 
AnnexurelX to Notification NO : CCW /CR 44 /2013 -14 Dated 29/04 /2014 . 
Statement of direct export sale shall contain the following details: 
(a ) the name and address of the foreign buyer; 
(b ) the export invoice number and date of its issue ; 
(c ) the name of the carrier or agent; 

the full description and quantity of the goods ; 
(e ) the full details of port of shipping ; 
(f) the bill of lading or air way bill number and date of its issue; and 
( g ) the invoice value in foreign currency and in Indian rupees . 
Annexure X to Notification NO : CCW /CR 44 /2013 - 14 Dated 29/04/ 2014 . 
Statementof credit notes received for direct export sales shall contain the following details : 
(a ) the name and address of the foreign buyer; 
(b ) the credit note number and date of its issue ; 

the invoice value in foreign currency and in Indian rupees ; and 
(d ) serial number of the original export invoice and date of its issue . 

Ajay Seth 
Commissioner of Commercial Taxes 

Karnataka, Bangalore 


(8 ) 


( 10 ) 


(c) 


PR . 257 


ಭಾಗ ೩ 


FDF837 ODZIE, no dowo, be 08 , 9008 


0082 


PROCEEDINGS OF THE ASSISTANT COMMISSIONER OF COMMERCIAL TAXES (LOCAL VAT 

OFFICE- 050 ) 

Dated : 20/03/2014 
Present:- SwamyGowda 

Sub :- Loss of Six F Forms in the case of M /s. Super Spinning Mills Limited ., No .76 /3 , Industrial 

Suburb , Yeshwanthpur, Bengaluru -560022 . TIN 29600344420 -Reg . 

Ref:- Letter of M /s. Super Spinning Mills Limited ., Bengaluru -22 Dated : 10/02/2014 & 05 /03/2014. 
Preamble : 

M /s . Super Spinning Mills Limited ., No .76 / 3 , Industrial Suburb , Yeshwanthpur, Bengaluru -560022 is a registered dealer borne 
on the files of this office bearing TIN 29600344420. The dealer in his letter cited at reference above has intimated that Six F forms 
issued on 27 . 10 .2009 bearing Nos .( 1) KA - F /01 0093327 amounting to Rs . 1,21,04, 136 /- (2 ) KA - F /01 0093328 amounting to 
Rs . 1. 21,21 ,642/-, (3 ) KA - F /01 0093329 amounting to Rs. 1,75 , 12 , 128 /-, (4 ) KA - F -01 0093330 amounting to Rs. 1 ,68 ,82 ,496 /-, (5 ) KA 
F /01 0093332 amounting to Rs. 1 ,76 ,58 ,183 /- & (6 ) KA - F /01 0093333 amounting to Rs. 1 ,56 ,04 , 001/- which were issued to M / s . Super 
Spinning Mills Limited , Bengaluru were lost in the custody of selling dealer i.e M /s. Super Spinning Mills Limited , Hindupur, Andhra 
Pradesh , TIN - 28510136915 . 

Accordingly, the selling dealer M /s. Super Spinning Mills Limited, Hindupur filed police complaint to the jurisdictional police 
officer, executed indemnity bond in Form G in favour of Government as laid down under Rule 12 (2 ) and 12 ( 9) of CST Act 1956 and 
also produced paper cutting for having published in local papers and requested this office to issue duplicate F form and also to be 
treated the above lost F forms as invalid . Hence this order. 

ORDER NO . ACCT/LVO -050 /CR - 01/2013 -14 DATED. 20 /03/2014 . 
In view of the circumstances as explained above, the said F forms issued on 27. 10 .2009 bearing Nos .(1) KA -F /01 0093327 
amounting to Rs. 1, 21 ,04, 136 /- ( 2 ) KA -F /01 0093328 amounting to Rs. 1 , 21,21 ,642/-, ( 3) KA - F /01 0093329 amounting to 
Rs. 1 ,75 , 12 , 128 /-, (4 ) KA - F -01 0093330 amounting to Rs. 1,68 ,82,496 /-, (5 ) KA - F /01 0093332 amounting to Rs. 1,76 ,58 , 183/- & 
(6 ) KA - F /01 0093333 amounting to Rs. 1,56 ,04 ,001/- were issued to M /s. Super Spinning Mills Limited , TIN - 28510136915 Andhra 
Pradesh by M /s. Super Spinning Mills Limited, TIN -29600344420 Bengaluru has been treated as invalid with immediate effect. 

Asst . Commissioner of Commercial Taxes LVO -050 , Bangalore . 
OFFICE OF THE ACCT, LVO -050 , Bengaluru 

NOTIFICATION DATED : 20 /03/2014 
Notified Authority Under Rules 6 ( 1) of the CST (Karnataka ) Rules 1957 . 
By virtue of the provisions of Rule 12 (2 ) of the CST (R & T ) Rules 1957 , it is hereby notified for general information that the 
declarations in F forms shown below are declared to be lost in the custody of selling dealer and also to be invalid . 

Name and 
Number 
( including address of the Registration 

The address of 
code dealer to whom Certificate 

Whether 

the dealer to Date of issue 
No.) of declaration forms No of the dealer 

lost/ 
who the of forms by 

Remarks . 
declaration 

is /are under 

stolen / 

declarations/are the dealer 
forms lost/ issued by the CST Act 

destroyed 
destroyed / 

departmentwith 
stolen . 

date of F form issued . 


sent 


1956 


2 


3 


8 


1 


KA - F /01 


9600344420 


27 /10 / 2009 


Lost 


Rs. 12104136 / 


M /s. Super 
Spinning Mills , 


0093327 


M /s. Super 
Spinning Mills Limited , 
Yeshwanthpur, 
Bengaluru - 560022. 


Limited , Hindupur, 


Andhra Pradesh 


KA - F /01 


29600344420 


-do 


27 /10 / 2009 


Lost 


Rs. 12121642/ 


0093328 


KA - F /01 


29600344420 


-do 


27 / 10 /2009 


Lost 


Rs. 17512128 / 


0093329 


KA - F /01 


29600344420 


-do 


27 / 10 /2009 


Lost 


Rs. 16882496 / 


0093330 


KA - F /01 


29600344420 


-do 


27 / 10 / 2009 


Lost 


Rs. 17658183 / 


0093332 


R .N .I. No. KARBIL / 2001/47147 POSTAL REGN. No .RNP /KA /BGS/2202/ 2014 - 16 
Licensed to post without prepayment WPP No . 297 


೧೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೫ , ೨೦೧೪ 


ಭಾಗ ೩ 


1 . 


- 


2 


4 


5|ಎ|| 


KA- F /01 


do - 


| 29600344420 


- do - 


| 


27/10/ 2009 | 


Lost 


Rs.15604001/ 


0093333 


PR. 245 


Asst. Commissioner of Commercial Taxes LVO -050 , Bangalore . 


ಜಿಲ್ಲಾಧಿಕಾರಿಗಳ ಕಛೇರಿ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಸಂ . ಜಿಶಿ /ಕ್ರಷರ್ / ಅಧಿಸೂಚನೆ /2014 - 15 /204 ದಿನಾಂಕ :28.04.2014 
ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲ್ಲೂಕಿನ ಕಣಿಕೆ, ಬೇಸೂರು, ಸೊರಬ ತಾಲ್ಲೂಕಿನ ಚಂದ್ರಗುತ್ತಿ, ಭದ್ರಾವತಿ ತಾಲ್ಲೂಕಿನ ಮೂಡಲವಿಠಲಾಪುರ, 
ಅರಹತೊಳಲು, ಗುಡುಕೊಪ್ಪ, ಶಿಕಾರಿಪುರ ತಾಲ್ಲೂಕಿನ ಬನ್ನೂರು, ಹೊಸನಗರ ತಾಲ್ಲೂಕಿನ ಮೂಡಗೋಡು, ಶಿವಮೊಗ್ಗ ತಾಲ್ಲೂಕಿನ ಗೆಜೇನಹಳ್ಳಿ 
ಕಲ್ಲಗಂಗೂರು, ಹುಣಸೋಡು, ದೇವಕಾತಿಕೊಪ್ಪ ಹಾಗೂ ಬಸವನಗಂಗೂರು ಗ್ರಾಮಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ 
(ಕ್ರಷರಗಳ) ನಿಯಂತ್ರಣ ಕಾಯ್ದೆ ಹಾಗೂ ನಿಯಮಾವಳಿ -2013 ಹಾಗೂ ತಿದ್ದುಪಡಿ ನಿಯಮಾವಳಿ 2014 ರ ಅಡಿಯಲ್ಲಿ ಸುರಕ್ಷಿತ ವಲಯಗಳಿಗಾಗಿ 
ಉದ್ದೇಶಿಸಿರುವ ಪ್ರದೇಶಗಳು. 

ಈ ಕೆಳಕಂಡ ಪಟ್ಟಿಯಲ್ಲಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲ್ಲೂಕಿನ ಕಣಿಕ, ಬೇಸೂರು, ಸೊರಬ ತಾಲ್ಲೂಕಿನ ಚಂದ್ರಗುತ್ತಿ, ಭದ್ರಾವತಿ 
ತಾಲ್ಲೂಕಿನ ಮೂಡಲವಿಠಲಾಪುರ, ಅರಹತೊಳಲು, ಗುಡ್ಲುಕೊಪ್ಪ, ಶಿಕಾರಿಪುರ ತಾಲ್ಲೂಕಿನ ಬನ್ನೂರು, ಹೊಸನಗರ ತಾಲ್ಲೂಕಿನ ಮೂಡಗೋಡು, 
ಶಿವಮೊಗ್ಗ ತಾಲ್ಲೂಕಿನ ಗೆಜೇನಹಳ್ಳಿ, ಕಲ್ಲಗಂಗೂರು, ಹುಣಸೋಡು, ದೇವಕಾತಿಕೊಪ್ಪ ಹಾಗೂ ಬಸವನಗಂಗೂರು ಗ್ರಾಮಗಳ ಖಾಸಗಿ/ ಸರ್ಕಾರಿ 
ಜಮೀನಿನಲ್ಲಿ ಕಲ್ಲು ಪುಡಿ ಮಾಡುವ ಘಟಕಗಳನ್ನು ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ ತಿದ್ದುಪಡಿ ನಿಯಮಾವಳಿ - 2013 & 2014 ರಂತೆ, 
ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಕ್ಷಿತ ವಲಯಗಳನ್ನು ಸ್ಥಾಪಿಸಲು ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಪ್ರಾಧಿಕಾರದ ತೀರ್ಮಾನದಂತೆ 
ಅಧಿಸೂಚನೆಗಾಗಿ ಕ್ರಮ ಕೈಗೊಳ್ಳಲಾಗಿದೆ. 

ಸದರಿ ಪ್ರದೇಶದಲ್ಲಿ ಸಾರ್ವಜನಿಕರು ಕಲ್ಲು ಪುಡಿ ಮಾಡುವ ಘಟಕ ಸ್ಥಾಪಿಸಲು ಇಚ್ಚಿಸಿದಲ್ಲಿ ಅರ್ಜಿ ಪತ್ರಗಳನ್ನು ಜಿಲ್ಲಾ ಕಲ್ಲುಪುಡಿ ಮಾಡುವ 
ಘಟಕಗಳ (ಕ್ರಷರ್‌) ನಿಯಂತ್ರಣ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಹಿರಿಯ ಭೂವಿಜ್ಞಾನಿ ( ಖನಿಜ) ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಶಿವಮೊಗ್ಗ 
ಇವರ ಕಛೇರಿಗೆ ಸಂಪರ್ಕಿಸಿ ಅರ್ಜಿ ನಮೂನೆಗಳನ್ನು ಪಡೆದುಕೊಳ್ಳಲು ಸೂಚಿಸಿದೆ. ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಶುಲ್ಕ ರೂ .5000/ - ಮತ್ತು 
ಲೈಸೆನ್ಸ್ ಶುಲ್ಕ ಪ್ರತಿ ಹೆಚ್ ಪಿ ಗೆ ರೂ :100 / - ಗಳೊಂದಿಗೆ ಲೈಸೆನ್ಸಿಂಗ್ ಪ್ರಾಧಿಕಾರ , ಶಿವಮೊಗ್ಗ ಇವರಿಗೆ ಸಲ್ಲಿಸಬಹುದಾಗಿದೆ. ಅನುಮೋದನೆಗೊಂಡ 
ಸುರಕ್ಷಿತ ವಲಯಗಳ ಪಟ್ಟಿ ಈ ಕೆಳಗಿನಂತಿವೆ. 

ಶಿವಮೊಗ್ಗ ಜಿಲ್ಲೆಯ ಕಲ್ಲು ಪುಡಿ ಮಾಡುವ ಘಟಕಗಳ (ಕ್ರಷರಗಳ) ಅನುಮೋದಿಸಲಾದ ಸುರಕ್ಷಿತ ವಲಯಗಳ ವಿವರ. 
ತಾಲ್ಲೂಕು ಗ್ರಾಮದ ಹೆಸರು 

ಸ. ನಂ . 

ಜಮೀನಿನ ತರಹ ವಿಸ್ತೀರ್ಣ/ ಎಕರೆ 
ಶಿವಮೊಗ್ಗ ಸಾಗರ ಕಣಿಕೆ 24 ,04 

ಸರ್ಕಾರಿ 

5. 00 
ಶಿವಮೊಗ್ಗ ಸಾಗರ ಬೇಸೂರು | 

83 | 

ಸರ್ಕಾರಿ 

2 . 00 
ಶಿವಮೊಗ್ಗ ಸೊರಬ 

ಚಂದ್ರಗುತ್ತಿ 166,2ಬಿ 

ಖಾಸಗಿ 

1 .00 
ಶಿವಮೊಗ್ಗ ಭದ್ರಾವತಿ ಮೂಡಲವಿಠಲಾಪುರ 

25 

ಸರ್ಕಾರಿ 

7. 00 
ಶಿವಮೊಗ್ಗ - ಭದ್ರಾವತಿ ಅರಹತೋಳಲು 

54,54 / 1 ಖಾಸಗಿ /ಸರ್ಕಾರಿ 

3. 00 
ಶಿವಮೊಗ್ಗ ಭದ್ರಾವತಿ ಗುಡುಕೊಪ್ಪ 

22 / 7 

ಖಾಸಗಿ 

2 . 00 
ಶಿವಮೊಗ್ಗ ಶಿಕಾರಿಪುರ ಬನ್ನೂರು 

137138139 ಖಾಸಗಿ/ ಸರ್ಕಾರಿ 

7.20 
ಶಿವಮೊಗ್ಗ ಹೊಸನಗರ ಮೂಡುಗೊಪ್ಪ 

217 

ಖಾಸಗಿ 

1 .00 
ಶಿವಮೊಗ್ಗ ಶಿವಮೊಗ್ಗ ಗೆಸ್ಟೇನಹಳ್ಳಿ 148, 61/ 2 ,95 / 4 ,95 /5 .95 / 2 ,3 , 

ಖಾಸಗಿ 

17.20 

138, 76 /2 
10 . | ಶಿವಮೊಗ್ಗ | ಶಿವಮೊಗ್ಗ ಕಲ್ಲಗಂಗೂರು 

5 ,50, 5 / 6 

ಖಾಸಗಿ. 

6 .27 
_ 11. ಶಿವಮೊಗ್ಗ ಶಿವಮೊಗ್ಗ ಹುಣಸೋಡು 

57 

ಖಾಸಗಿ 

9 .39 
ಶಿವಮೊಗ್ಗ ಶಿವಮೊಗ್ಗ ದೇವಕಾತಿಕೊಪ್ಪ 

3/23/ 3,7 /2ಪಿ2 

ಖಾಸಗಿ. 

8. 00 
13 | ಶಿವಮೊಗ್ಗ | ಶಿವಮೊಗ್ಗ | ಬಸವನಗಂಗೂರು 

142 

ಖಾಸಗಿ. 

2 . 00 


ವಿಶೇಷ ಸೂಚನೆ : 
1) ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ಪ್ರಾಧಿಕಾರವು ಮುಂದೆ ಕೈಗೊಳ್ಳಬಹುದಾದ ತೀರ್ಮಾನದ ಷರತ್ತಿಗೊಳಪಟ್ಟಿರುತ್ತದೆ . 
2) ಖಾಸಗಿ ಜಮೀನಿನಲ್ಲಿ ಜಮೀನಿನ ಮಾಲೀಕರು ಅಥವಾ ಅವರಿಂದ ಅನುಮತಿ ಪಡೆದವರು ಮಾತ್ರ ಕಲ್ಲುಪುಡಿ ಮಾಡುವ ಘಟಕಗಳನ್ನು 
(ಕ್ರಷರ್‌ಗಳನ್ನು ಸ್ಥಾಪಿಸಲು ಅರ್ಜಿ ಸಲ್ಲಿಸಬಹುದು. 
PR . 260 

ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


